ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ೨ ಪುಟಗಳು : 36 ೨ ವೆ ಕನ್ನಡ-ಇಂಗ್ಲೀಷ್‌ ಮಾಸಿಕ 


BAAPU PRAPANCHA 


ಸಂಪುಟ-06 * ಸಂಚಿಕೆ-02* ಜುಲೈ 2024 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 
ಗಾಂಧಿ ಭವನ, ಕುಮಾರಪಾರ್ಕೆ ಪೂರ್ವ 
ಬೆಂಗಳೂರು - 560001 


https://gandhibhavan.in 


ಡಿಜಿಟಲ್‌ 
ಆರ್ಕೈವ್‌ 


#SERVANTSOFKNOWLEDGE 
Scanning 15 The New Spinning 


https://archive.org/details/GandhiBhavan 


ಗಾಂಧೀಜಿಯವರ ವಿಚಾರಗಳನ್ನು ಪ್ರಸಾರಗೊಳಿಸಲು 
ಕೈಗೊಂಡಿರುವ ಡಿಜಿಟಲ್‌ ಮಾಧ್ಯಮ ಚಟುವಟಿಕೆ 


https: ಚ್‌ sanchaya.net 


[ಸ] 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 


ಎಲ್ಲ ಪ್ರಕಟಣೆಗಳು ಈ ಜಾಲತಾಣದಲ್ಲಿ *ಸೌಡಿತವಾಗಿ ಲಭ್ಯ 


ಣ್‌ 


PL ಸಃ 


ಬಾಪೂ ಪ್ರಪಂಚ ೫ ರ್ಜ” 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಮಾಸಿಕ 
"ಬಾಪೂ ಪ್ರಪಂಚ ' ಇ - ಪುಸ್ತಕ ಇಲ್ಲಿ ದೊರೆಯುತ್ತದೆ. O iBooks 


ಕರ್ನಾಟಕ ಗಾಂಧಿ 
ಸ್ಮಾರಕ ನಿಧಿ 


ಬಾಪು ಪೆಸಂಚೆ 
ಕನ್ನಡ-ಇಂಗ್ಲೀಷ್‌ ಮಾಸಿಕ 
BAPU PRAPANCHA 


(A monthly Kannada English 
Magazine of Gandhian Thoughts) 


ನಾಡೋಜ ಡಾ. ವೂಡೇ ಪಿ. ಕೃಷ್ಣ 


Chief Editor : 
Nadoja Dr Wooday P Krishna 


ಸಂಪಾದಕರು : 


ನ್‌. ಆರ್‌. ವಿಶುಕುಮಾರ್‌ 


Editor : 
N R Vishukumar 


ಬೆಂಗಳೂರು - 560 001 


Published by : 


Secretary 

Karnataka Gandhi Smaraka Nidhi 
Gandhi Bhavana, Kumara Park East 
Bangalore - 560 001 


080 22261967 / 9738605799 
gandhibhavanabengaluru@gmail.com 


Printed at 


Printastic 

272, 2nd Main Road, 6th Cross, 
Lavakushanagar, Laggere Bangalore-58 
Ph: +91 9886747417 

E-mail : printastic.21@gmail.com 


ರೂ. 28/- BAAPU PRAPANCHA 


ಪಪಂ 


ಕನ್ನಡ-ಇಂಗ್ಲೀಷ್‌ ಮಾಸಿಕ 


-06 * ಸಂಚಿಕೆ-02* ಜುಲೈ 2024 


05 


08 
10 


11 


18 


20 


22 
27 


32 


ದಾ೦ಥಿ ಮತ್ತು ಕರ್ನಾಟಕ (ಭಾದ-14) 


12 


ದಾ೦ಥಿ - ಅಂಬೇಡ್ಡರ್‌ ಜುಗಲ್‌ಐಂದಿ 
ದೇವನೂರ ಮಹಾದೇವ 


ಜೈಲು ಹಕ್ತಿ ದಾಂಛಿ ಮತ್ತು ಟೊಪ್ಪಿದೆಯ ಸೃಷ್ಠಿ 
.(ಸಂದ್ರಹ : ನೇತಾಜಿ ರಾಂಲಿ) 


ವಿಶ್ವವ್ಯಾಪಿ ಬಾಪೂ 


Websites on Mahatma Gandhi 


ಮಂದಕೂಲಿನಣ್ಲ ದಾಂಛೀಜ ಮಂದರ 
- ಅರವಿಂದ ಹೊಕ್ತಾಣ 


ಮಹಾತ್ಕಾ ದಾಂಛಿಯವರ ಮಹತ್ವಗಚು 


ದಾಂಥಿ ಸ್ಯಾರಕ-75 ಅಂತರಾಷ್ಟ್ರೀಯ ವಿಚಾರಸಂಕಿರಣ 
ಪುಸ್ತಕ ಪಲಚಯ : ರಾಂಛಿ ಮೌಲ್ಯಗಳ ನಡುವಿನ ಮೌನ 
& ರಾಂಛೀಜಯ ಹಂತಕ 


ಜಿತ್ರಾವಜ 


A 


ಗು 

ಸಾ 

B a8 
ಸತ 6- 863 

ಣಿ ಬ ಬಟ 
2H c 9) EB 
m 8 Bn BD 
ಸ ಔ mak 
8 2 pi (1 ( 
BFS Raf 
4358ದ J 
gE B88 
HS dE 
3 ತಿ 48 
sf £98 
REG sk 

* ಸ್ಸ? 11] 

hos ಡು 


ಕುಮಾರ ಪಾರ್ಕ್‌ ಪೂರ್ವ, 


ಕ 


ತ 


[4 FR 
ಪ 
8 ಸ್ಸ 
ಜ್ತ pale 
ಇ Br 
ಗ್‌ ರ 2 
ದ್ರ ಚ 
AR B 
ಕ] a FB 
8 


48 


ಸಔ $B 
11... 1.೧) 


ಸರ್ವೋ 
೦ 


ಡ್ಡ ಸ 388 
8 1 ೪೩84 


ಬೆಂಗಳೂರು -560001 
gandhibhavanabengaluru@gmail.com 


ಹಃ 


ಳಾಸಕ್ಕೆ 


ಈ ಭಕ 

£42 

4 4 

BH WE 

3 6p 

ಶ್‌ 
3 | 
41] 
aE: 
i: 
#33 
p 
PB 
KF 
ಸಹಜ 
ನ 
ತಕ್ಕ 

wh 

ER 


ಭಿನ್ನಾಭಿಪ್ರಾಯ, ಅಸಮಾಧಾನ 
ಇರಬಹುದು. ನನ್ನನ್ನು "ದಲಿತ 
ವಿರೋಧಿ' ಅನ್ನುವವರೂ ಇದ್ದಾರೆ. 
ಆದರೆ ಗೋಪಾಲಸ್ವಾಮಿ ಅಯ್ಯರ್‌ 
ಮತ್ತು ಕುದ್ಮುಲ್‌ ರಂಗರಾವ್‌ ಅವರನ್ನು 
ಈಗಲೂ ಕೃತಜ್ಞತೆಯಿಂದ 
ಹೃದಯಪೂರ್ವಕವಾಗಿ ದಲಿತರು 
ನೆನಪಿಸಿಕೊಳ್ತಾರೆ” ಎಂದು ಹೇಳಿದೆ. 
“ಗಾಂಧಿ ಮತ್ತು ಅಂಬೇಡ್ಕರ್‌ 
ಪ್ರಸ್ತುತತೆ' ಎಂಬ ಈ ವಿಷಯ 
ಇದೆಯಲ್ಲ, ಇದು ತಂತಿಯ ಮೇಲಿನ 
ನಡಿಗೆ. ಜೊತೆಗೆ ಹಳೆಯದರಲ್ಲೇ 
ನೇತಾಕಿಕೊಂಡು, ಯಾರೂ 
ಪ್ರಸ್ತುತತೆಯನ್ನು ಚರ್ಚೆ ಮಾಡುವುದಿಲ್ಲ. 
ಅದೇನೇ ಇರಲಿ, ಇಲ್ಲಿ ನಾನು 
ಒಂದೆರಡು ವಿಷಯಗಳನ್ನಷ್ಟೆ ನಿಮ್ಮೊಡನೆ 
ಹಂಚಿಕೊಳ್ಳುತ್ತೇನೆ: ಗಾಂಧಿ ಮತ್ತು 
ಅಂಬೇಡ್ಕರ್‌ ಅವರ ಅಂತರಾಳದ 
ಚಿಲುಮೆಯು ಬೇರೆ ಬೇರೆಯದೇ 
ಆಗಿತ್ತು. ಅಂತರಾಳಕ್ಕೆ ತಕ್ಕಂತೆ 
ಅಭಿವ್ಯಕ್ತಿಗಳು ಭಿನ್ನಭಿನ್ನವಾಗಿ 
ಕಾಣಿಸುತ್ತಿರುತ್ತವೆ. ನಾವು ಅಭಿವ್ಯಕ್ತಿಯ 
ರೀತಿಯನ್ನು ನೋಡುವ ಬದಲು, ಈ 
ಇಬ್ಬರ ಅಂತರಾಳವನ್ನು 
ದರ್ಶಿಸಬೇಕಾಗಿದೆ. ಉದಾಹರಣೆಗೆ 
ಗಾಂಧಿಯವರದು ಹೆಚ್ಚಾಗಿ 
ಅಂತರ್ಬೋಧೆಯ[ಯಟಿಣಣುಣುತಜ] 
ಚಿಂತನಾ ಕ್ರಮ ಆಗಿತ್ತು. ಗಾಂಧಿಗೆ 
ಏನಾದರೂ ಸಮಸ್ಯೆ ಎದುರಾದರೆ, 
"ದೇವರೇ ದೇವರೆ ದಾರಿ ತೋರಿಸಪ್ಲಾ' 
ಅಂತ ರಾತ್ರಿಯೆಲ್ಲಾ ಒದ್ದಾಡುತ್ತಿದ್ದರು. 
ಎಚ್ಚರವಾದಾಗ ಏನು ಕಾಣಿಸುತ್ತಿತ್ತೊ 
ಅದನ್ನು ನುಡಿಯುತ್ತಿದ್ದರು. ತಮ್ಮ 
ನುಡಿಗೆ" ತಕ್ಕಂತೆ ನಡೆಯುತ್ತಿದ್ದರು. 


ಸಮಸ್ಯೆ ಎದುರಾದಾಗ ಅಂಬೇಡ್ಕರ್‌ 
ಅವರು ರಾತ್ರಿಯೆಲ್ಲಾ ನಿದ್ದೆಗೆಟ್ಟು 
ಚಿಂತಿಸುತ್ತಿದ್ದರು. ಬೌದ್ಧಿಕವಾಗಿ. 
ವೈಚಾರಿಕವಾಗಿ ತಾರ್ಕಿಕವಾಗಿ 
ಅವರೊಳಗೇ ಘರ್ಷಣೆ ನಡೆಯುತ್ತಿತ್ತು. 
ಎಚ್ಚರವಾದ ಮೇಲೆ ಆ ಘರ್ಷಣೆಯ 


ಬೆಳಕಿನ ಎಳೆ ಹಿಡಿದು ನುಡಿಯುತ್ತಿದ್ದರು. 


ತಮ್ಮ ನುಡಿಗೆ ತಕ್ಕಂತೆ ನಡೆಯುತ್ತಿದ್ದರು. 
ಒಬ್ಬರು ಖಟಿಣಣುಣುತಜ. ಇನ್ನೊಬ್ಬರು 
ಖಚಿಣುರಟಿಚಿಟ! ಈ ಅಂತರಾಳದ 
ಚಿಲುಮೆಗೆ ತಕ್ಕಂತೆ ಅವರ ನುಡಿಗಟ್ಟು, 
ಭಾಷೆ, ಅಭಿವ್ಯಕ್ತಿಗಳು ಭಿನ್ನ ಭಿನ್ನವಾಗಿ. 
ಹೊರಹೊಮ್ಮುತ್ತಿತ್ತು. ಹಾಗಾಗಿ 
ಗಾಂಧಿಯವರ ನುಡಿಗಳಲ್ಲಿ ತರ್ಕ ಇಲ್ಲ. 
ಅಂಬೇಡ್ಕರ್‌ ತರ್ಕಬದ್ಧ ಅನ್ನಿಸಬಹುದು. 


ಇವರಿಬ್ಬರ ನಡುವೆ ಸಮಸ್ಯೆ ಉಂಟಾಗಲು 
ಇದು. ಕಾರಣ ಅನ್ನಿಸ: ಸುತ್ತದೆ. 

ಉದಾಹರಣೆಗೆ- ಅಸೃಶ್ಯತೆ ಪಾಪ 
ಅಂತ ಗಾಂಧಿ ಹೇಳ್ತಾರೆ. ಹಾಗೇ ಅಸೃಶ್ಯತೆ 
ಅಪರಾಧ ಅಂತ ಅಂಬೇಡ್ಕರ್‌ ಹೇಳ್ತಾರೆ. 
ನಾವು ಎರಡನ್ನೂ ಹೇಳೋಣ. ಏನಂತೆ 
ಈಗ? ಅಸ್ಪಶ್ಯತೆ ಪಾಪವೂ ಹೌದು. 
ಅಪರಾಧವೂ ಹೌದು. ಇಲ್ಲಿ 
ಭಿನ್ನಾಭಿಪ್ರಾಯ ಹುಡುಕುವುದೇಕೆ? ಆದರೆ 
ಇಂದು ಎಲ್ಲರೂ ತನ್ನಂತೆಯೇ 
ನುಡಿಯಬೇಕು, ನಡೆಯಬೇಕು, 
ಆಲೋಜಿಸಬೇಕು ಎಂಬ ಕಾಂಕ್ಷೆ 
ಹೆಚ್ಚಾಗಿದೆ. ಈ ನನ್ನ ಸಹಜೀವಿಗಳಲ್ಲಿ 
ಒಂದು ನಿವೇದನೆ ಮಾಡುವೆ- ಒಂದು 
ಕ್ಷಣ ಕಣ್ಮುಚ್ಚಿಕೊಳ್ಳಿರಿ, ನಿಮ್ಮೊಳಗೆ 
ಕಲ್ಪಿಸಿಕೊಳ್ಳಿ. ಒಂದು ದೊಡ್ಡ ಹಾಲ್‌ನಲ್ಲಿ- 
ಸಾವಿರಾರು ಜನರು ಸೇರಿದ್ದಾರೆ. ಅಲ್ಲಿರುವ 
ಎಲ್ಲರೂ ನಿಮ್ಮಂತೆ ನುಡಿಯುತ್ತಿದ್ದಾರೆ. 
ನಗುತ್ತಿದ್ದಾರೆ, ಕಿರುಚುತ್ತಿದ್ದಾರೆ. 
ಆಲೋಚಿಸುತ್ತಿದ್ದಾರೆ ಕೂಡ. ಎಲ್ಲವೂ 
ನಿಮ್ಮದೇ ಪ್ರತಿರೂಪ- ನಿಮ್ಮದೇ 
ರೋಬೋಟ್‌ನಂತೆ ಎಲ್ಲರೂ! ಈಗ ಕಣ್ಣು 
ತೆರೆಯಿರಿ. ಹೇಳಿ, ನೀವು ಕಣ್ಮುಚ್ಚಿ 
ಕಂಡದ್ದು ಹೇಗಿತ್ತು? ನನಗಂತು "ಈ ಕಲ್ಪನೆ 
ಕಣ್ಮುಂದೆ ಬಂದಕೆ ಬದುಕು ನರಕ 
ಅನ್ನಿಸಿಬಿಡುತ್ತೆ. ಇಂದು, ಬಹುತ್ವದ 
ಹಿಂದೂ ಧರ್ಮಗಳ ಮೇಲೆ ಏಕಮುಖದ 
ಚಾತರ್ವರ್ಣದ ಹಿಂದುತ್ವ ಸವಾರಿ 
ಮಾಡುತ್ತಿದೆಯಲ್ಲಾ ಹಾಗೆ. 

ಇದರೊಡನೆ, ಇವರಿಬ್ಬರ ನಡುವೆ 
ಇನ್ನೊಂದು ಹೋಲಿಕೆ ಮಾಡುವೆ. ತಾನು 
ಸನಾತನ ಹಿಂದೂ ಎಂದು ತನ್ನ 
ಜೀವನವನ್ನು ಆರಂಭಿಸಿದ ಗಾಂಧಿ 
ಕೊನೆಗೆ- ಸಹನೆ ಮತ್ತು ಪ್ರೀತಿ ನನ್ನ 
ಧರ್ಮ- ಎಂಬಲ್ಲಿಗೆ ಬಂದು ನಲ್ಲತ್ತಾರೆ. 
ಹಾಗೇನೆ ಹಿಂದೂ ಧರ್ಮದ ನರಕದಿಂದ 
ಬಚಾವಾಗಲು ಅಂಬೇಡ್ಕರ್‌ ಬುದ್ಧನ 
ಕಾರುಣ್ಯಕ್ಕೆ, ಭಾತೃತ್ವಕ್ಕೆ ಬಂದು 
ತಲುಪುತ್ತಾರೆ. ಸಹನೆ, ಪ್ರೀತಿ, ಕಾರುಣ್ಯ, 
ಭ್ರಾತೃತ್ವ- ಈ ನಾಲ್ಕೂ ಬೇರೆ ಬೇರೆ 
ಪದಗಳು ಇರಬಹುದು. ಈ ನಾಲ್ಕು 
ಪದಗಳ ಆಳದಲ್ಲಿರುವುದು ಒಂದೇ 
ಅಲ್ಲವೇ? ಇವು ತಲುಪುವುದು ಎಲ್ಲ 
ಮಾನವೀಯವಾಗಿ ಒಳಗೊಳ್ಳುವತ್ತೇ , 
ಒಟ್ಟಿನಲ್ಲಿ ಈ ಇಬ್ಬರೂ ಆಳದಲ್ಲಿ 
ಧಾರ್ಮಿಕತೆಯ ಸ್ವಭಾವದವರಾಗಿದ್ದರು. 
ಇದನ್ನು ಅರ್ಥ ಮಾಡಿಕೊಂಡು ನಾವು 
ಮುಂದುವರಿಯಬೇಕಾಗುತ್ತದೆ. 


ಆದರೆ ನಾವು ಮುಂದುವರಿಯುತ್ತಿಲ್ಲ! 


ಹಳತರಲ್ಲೆ ಹೂತು ಹೋಗಿದ್ದೇವೆ. 
ಉದಾಹರಣೆಗೆ ಇಲ್ಲೇ ಸಂಶೋಧನಾ 
ವಿದ್ಯಾರ್ಥಿಯೊಬ್ಬರು' ಒಂದೆರಡು ಪ್ರಶ್ನೆ 
ಕೇಳಿದರು- “ಗಾಂಧಿಯವರ 
ಆತ್ಮಕತೆಯಲ್ಲಿ ಅಂಬೇಡ್ಕರ್‌ ಅವರ ಬಗ್ಗೆ 
ಒಂದು ಮಾತೂ ಪ್ರಸ್ತಾಪವಾಗುವುದಿಲ್ಲ.' 
ಪೂನಾ ಒಪ್ಪಂದದ ಬಗ್ಗೆ ಒಂದೇ 
ಒಂದು ಸಾಲು ಬರೆಯುವುದಿಲ್ಲ: 
ಜೊತೆಗೆ ಮುಸ್ಲಿಮರಿಗೆ, ಕ್ರಿಶ್ಚಿಯನ್ನರಿಗೆ. 
ಸಿಖ್ಬರಿಗೆ, ಪ್ರತ್ಯೇಕ 
ಚುನಾಯಕ(Separate Electorate) 
ಇದ್ದಾಗ, ಗಾಂಧಿಯವರು ನಿಮ್ನ 
ವರ್ಗಗಳಿಗೆ ಪ್ರತ್ಯೇಕ ಚುನಾಯಕ 
ನೀಡುವುದಕ್ಕೆ ಸಮೃತಿಸದೇ, ಯಾಕೆ 
ಅಮರಣಾಂತ ಉಪವಾಸ 
ಕೈಗೊಂಡರು?" ಎಂದು ಪ್ರಶ್ನಿಸಿದರು. 
ಇದಕ್ಕೇನು ಹೇಳಲಿ? ಗಾಂಧಿಯವರ 
ಜೀವನ ಕಥನವು ಅವರ ಬಾಲ್ಯದಿಂದ 
1921ನೆಯ ಇಸವಿವರೆಗಿನ ಕಾಲಮಾನದ 
ದಾಖಲು ಮಾತ್ರ, ಹೀಗಿರುವಾಗ 
ಅಂಬೇಡ್ಕರ್‌ ಅವರ ಪ್ರಸ್ತಾಪವು ಹೇಗೆ 
ತಾನೇ 1921ರವರೆಗಿನ ಆತ್ಮಕತೆಯಲ್ಲಿ 
ಬರಲು ಸಾಧ್ಯ? 1921ರಲ್ಲಿ ಅಂಬೇಡ್ಕರ್‌ 
ಅವರು ಆಗಷ್ಟೇ ಮಾಸ್ಟರ್‌ ಡಿಗ್ರಿ 
ಮುಗಿಸಿದ ಎಿದ್ಯಾರ್ಥಿಯಾಗಿದ್ದರು. 
ಸಮಾಧಾನದಿಂದ ಇಂತವುಗಳನ್ನು 
ನಾವು ಗಮನಿಸಬೇಕಾಗಿದೆ. 

ಇನ್ನು ಪೂನಾ ಒಪ್ಪಂದದ 
ವಿಚಾರದಲ್ಲಿ ಇನ್ನೂ ಹೆಚ್ಚು 
ಸಮಾಧಾನದಿಂದ ಗಮನಿಸಬೇಕಾಗಿದೆ. 
ಮೊದಲನೆಯದಾಗಿ, ಬ್ರಿಟಿಷ್‌ ನೇರ 
ಆಳ್ವಿಕೆಗೆ ಒಳಪಟ್ಟ ಎಂಟು ಪ್ರಾಂತ್ಯಗಳಲ್ಲಿ 
ಮುಸ್ಲಿಂ, ಕ್ರಿಶ್ಚಿಯನ್‌, ಸಿಖ್‌ 
ಧರ್ಮದವರಿಗೆ ಪ್ರತ್ಯೇಕ ಚುನಾಯಕ 
ವ್ಯವಸ್ಥೆ ಅದಾಗಲೇ 1909ರಿಂದಲೇ 
ಆರಂಭವಾಗಿತ್ತು. ಇದನ್ನು ಪ್ರತಿಭಟಿಸಿ 
ಪ್ರಾಣ ಪಣವಿಟ್ಟು ಗಾಂಧೀಜಿ 
ಹೋರಾಡಲಿಲ್ಲ ನಿಜ. ಆ 1909ರ 
ಸಮಯದಲ್ಲಿ ಗಾಂಧಿ ದಕ್ಷಿಣ 
ಆಫ್ರಿಕಾದಲ್ಲಿ, ಬಹುಶಃ ಜೈಲಿನಲ್ಲಿದ್ದರು. 
ಅದಾಗ್ಯೂ ಮುಸ್ಲಿಂ, ಕ್ರಿಶ್ಚಿಯನ್‌, 
ಸಿಖ್‌ರು ಪ್ರತ್ಯೇ (ಕ ಅಲ್ಪಸಂಖ್ಯಾತ 
ಧರ್ಮದವರು ಎಂದು ಗಾಂಧೀಜಿ 
ಅಂದುಕೊಂಡಿದ್ದರು. ಸಹಿಸಿಕೊಂಡಿದ್ದಕ್ಕೆ 
ಇದೆಲ್ಲಾ ಕಾರಣವಿರಬಹುದು. ಜೊತೆಗೆ 
ಗಾಂಧೀಜಿ ನಿಮ್ನ ವರ್ಗಗಳು ತನ್ನ 
ಧರ್ಮಕ್ಕೆ ಸೇರಿದವರು ಎಂದು 
ಬಲವಾಗಿ ನಂಬಿಕೊಂಡಿದ್ದರು. ಆ 
ಕಾಲದ ನಿಮ್ನ ವರ್ಗಗಳಾಗಲಿ ಅಥವಾ 


06 | ಜುಲೈ 2024 


ಬಾಘು ಪೆಸಂಚ 


ಡಾ.ಅಂಬೇಡ್ಕರ್‌ ಅವರಾಗಲಿ ತಾವು 
ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ ಎಂದು 
ಅಂದು ಕೊಂಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ 
ನಾವು ನೋಡಬೇಕಾಗಿದೆ. ಇದೆಲ್ಲಾ 
ನಡೆದದ್ದು ನೂರಾರು ವರ್ಷಗಳ ಹಿಂದೆ. 


ಪ್ರತ್ಯೇಕ ಅಲ್ಪಸಂಖ್ಯಾತ ಧರ್ಮಗಳ 
ಚುನಾಯಕ ಪ್ರಸ್ತಾಪವೇ 
ಅಪ,ಸ್ತುತವಾಗಿಬಿಟ್ಟಿತು. ಜೊತೆಗೆ 

(ಕ ಚುನಾಯಕ 
ಪಡೆದಿದ್ದ ಮುಸ್ಲಿಮರನ್ನಂತೂ ಇಂದು 


ರಾಜಕೀಯ ಪ್ರಾತಿನಿಧ್ಯದಿಂದಲೇ ಹೊರ 


ಎಸೆಯಲಾಗುತ್ತಿದೆ. 

ಬ್ರಿಟಿಷ್‌ ಆಳ್ವಿಕೆ ಕಾಲದಿಂದ 
ಇಂದಿಗೂ ಗುಣವಾಗದೆ. ಒಣಗದ 
ಗಾಯವಾಗಿ ಉಳಿದಿರುವ ಸಂಘರ್ಷ- 
ಪೂನಾ ಒಪ್ಪಂದ. ಈ ಒಪ್ಪಂದದಿಂದಾಗಿ 
ಆಗ ಅಂಬೇಡ್ಕರ್‌ ಬಯಸಿದಂತೆ ನಿಮ್ಮ 
ವರ್ಗಗಳಿಗೆ, ಬ್ರಿಟಿಷ್‌ ಇಂಡಿಯಾ ನೇರ 
ಆಳ್ವಿಕೆಯ ಎಂಟು ಪ್ರಾಂತ್ಯಗಳಲ್ಲಿ ಪ್ರತ್ಯೇಕ 
ಚುನಾಯಕ ಸಿಗಲಿಲ್ಲ. ಆಗ ಅಂಬೇಡ್ಕರ್‌ 
ಅವರು 71 ಪ್ರತ್ಯೇಕ ಚುನಾಯಕಗಳನ್ನು 
ಡಿಮ್ಯಾಂಡ್‌ ಮಾಡಿದ್ದರು. ಪೂನಾ 
ಒಪ್ಪಂದದಂತೆ, ತರುವಾಯ ನಿಮ್ನ 
ವರ್ಗಗಳನ್ನು ಪ್ರತ್ಯೇಕ ಅಲ್ಪಸಂಖ್ಯಾತರು 
ಎಂದು ಪರಿಗಣಿಸದೆ, ಎರಡು ಪಟ್ಟು 
ಪ್ರಾತಿನಿಧ್ಯದ 148 ಮೀಸಲು ಕ್ಷೇತ್ರಗಳು 
ನಿಮ್ಮ ವರ್ಗದ ಸಮುದಾಯಕ್ಕೆ ಸಿಕ್ಕಿತು. 
ಇದಲ್ಲದೇ ಶೇಕಡ 18 ಪ್ರಾತಿನಿಧ್ಯ 
ಸೆಂಟ್ರಲ್‌ ಲೆಜಿಸ್ಲೇಚರ್‌ನಲ್ಲೂ ಸಿಕ್ಕಿತು. 
ತದನಂತರ ಈ ಸೂತ್ರ ಇಡೀ ಭಾರತಕ್ಕೆ 
ಅನ್ವಯಿಸಿತು. 

ಇಷ್ಟೆಲ್ಲಾ ಆಯ್ತು. ಕೊನೆಗೆ, ಈ 
ಗಾಂಧಿ ಮತ್ತು « ಬೇಡ್ಕರ್‌ ಸಂಘರ್ಷ 
ನಿರುಪಯುಕ್ತವೇ ಎಂದು 
ಕೇಳಿಕೊಂಡಾಗ- ಖಂಡಿತ ನಿರುಪಯುಕ್ತ 
ಅಲ್ಲ. ಯಾಕೆಂದರೆ, ಆಗಲೇ ನಿಮ್ಮ 
ಪ್ರತ್ಯೇಕ ಚುನಾಯಕ( 

ಜಿ ಇಟಜಛಿಣಂಡಿಚಿಣಜ) 


ಹ 
[33 
fa 
a 
8 
ಪ 
&್ಕ್ಷ 
ಟೆ 
೨ 
GL 


ಪ ಇಲ್ಲವಾಗುತ್ತಿತ್ತು. 
ಮುಂದೆ ನಾವೇ ಮೀಸಲು ಕ್ಷೇತ್ರಗಳಿಗೆ 
ಹೋರಾಡಬೇಕಾಗೂ ಬರುತ್ತಿತ್ತೇನೋ. 
ಆಗ ಆ ಹೋರಾಟ ಬಗೆಹರಿಯದೇ 


ಹತ್ತಾರು ವರ್ಷಗಟ್ಟಲೆ ಮುಂದುವರಿದಿದ್ದರೆ, 


ನಮಗೆ ಗಾಂಧಿಯೂ ಇರುತ್ತಿರಲಿಲ್ಲ, 
ಅಂಬೇಡ್ಕರ್‌ ಅವರೂ ಇರುತ್ತಿರಲಿಲ್ಲ. 
ನಾವು ಚಿಂತಿಸಬೇಕು. ಆಯ್ತು, ಆಯಾಯ 
ಧರ್ಮದವರು. ಆಯಾಯ 
ಜಾತಿಯವರು, ತಂತಮ್ಮ ಜಾತಿ, 
ಧರ್ಮಗಳ ಜನಪ್ರತಿನಿಧಿಗಳನ್ನೇ ಆಯ್ಕೆ 
ಮಾಡಿಕೊಂಡರೆ. ಭಾರತ ಇರಲಿ, 
ಆಯಾಯ ಜಾತಿ, ಧರ್ಮಗಳಾದರೂ 
ಉದ್ಭಾರವಾಗುತ್ತವೆಯೇ? ನನಗಂತೂ 
ಗ್ಯಾರಂಟಿ ಇಲ್ಲ. ಇನ್ನೂ ಹೆಚ್ಚು ಜಟಿಲವೇ 
ಆಗಬಹುದು. ಈ ಗಳಿಗೆಯಲ್ಲಿ ನಾವು 
ಗಮನಿಸಬೇಕಾಗಿರುವ ಇನ್ನೊಂದು 
ಅಂಶವೆಂದರೆ- ಪರಿಶಿಷ್ಠ ಜಾತಿಯೊಳಗೆ 
ಸೇರಿರುವ ಅಸ್ಪಶ್ಯ ಸಮುದಾಯಗಳ 
ಪ್ರಾತಿನಿಧ್ಯ ಕ್ಷೇಣಿಸುತ್ತಾ ರಾಜಕಾರಣದ 
ಊರಾಚೆ ಎಸೆಯಲ್ಪಡುತ್ತಿದೆಯಲ್ಲಾ ಈ 
ಕಡೆಗೆ. ಇದರ ಜೊತೆಗೆ, ಇಂದು ನಮಗೆ 
ಬೇಕಾಗಿರುವ ಜನಪತಿನಿಧಿಗಳೆ೦ದರೆ- 
ನಡೆನುಡಿಗಳಲ್ಲಿ ಸಮಾಜವಾದಿಗಳು, 
ಸಮತಾವಾದಿಗಳು, ಜಾತ್ಯತೀತ 
ಸ್ವಭಾವದವರು, ತಮ್ಮೊಳಗೂ 
ಸಮತ್ವದವರು ಹಾಗೂ ರಚನಾತ್ಮಕ 
ಕ್ರಿಯೆಗಳ ನಡೆಯವರು ಅಲ್ಲವೇ? ಹೌದು 
ಎನ್ನುವುದಾದರೆ ನಾವೀಗ 
ನೋಡಬೇಕಾದ್ದು- ಚುನಾವಣಾ 
ಸುಧಾರಣೆ ಕಡೆಗೆ. 

ನನ್ನ ಮಾತುಗಳು ಸಾಕು ಅನ್ನಿಸುತ್ತಿದೆ. 
ನನ್ನೊಳಗಿನ ಸ್ಪಂದನೆಗಳಿಗೆ ಇಲ್ಲಿ ಒಂದಿಷ್ಟು 
ನುಡಿ ಕೊಡುತ್ತೇನೆ. ಗಾಂಧಿಯವರದು 
'ಸರ್ವಜೀವಗಳಲ್ಲಿಯೂ ಭಗವಂತನನ್ನು 
ಕಾಣುವ' ಉತ್ಕಟ ಚಿಲುಮೆ. ಇದು ನನ್ನಲ್ಲಿ 
ಅಷ್ಟಾಗಿ ಇಲ್ಲ. ಹಾಗೆ ನೊಂದುಬೆಂದ 
ಜೀವಿಗಳಿಗೆ ಸ್ಪಂದಿಸಿದ ಡಾ.ಬಾಬಾಸಾಹೇಬ 
ಅಂಬೇಡ್ಕರ್‌ ಅವರ ಪ್ರಖರ ವೈಚಾರಿಕತೆ, 
ಅಧ್ಯಯನಶೀಲತೆ, ಪ್ರಬುದ್ಧತೆಗಳೂ ನನ್ನಲ್ಲಿ 
ಅಷ್ಟಾಗಿ ಇಲ್ಲ. ಆದರೂ ಇವು ಏನೋ 
ಅಷ್ಟುಇಷ್ಟು ಒಂದಿಷ್ಟು ಇರಬಹುದು. 


ಯಾಕೆಂದರೆ ನನಗೆ ಸಮಸ್ಯೆ 


ಎದುರಾಗಿ ದಿಕ್ಕು ತೋಚದಾದಾಗ ಒಂದು 


ಅಂತ ಮೊರೆ ಇಡುತ್ತೇ 
ಒಳಗಣ್ಣಿಗೆ ಮೂಡುವ ದೇವರು ಅಂದರೆ- 
ಅದು ಒಂದು ಮರವೂ ಆಗಿರಬಹುದು. 
ದುಡಿಯುವವರ ಧೂಳಿನ ಪಾದಗಳೋ, 
ನಡು ಬಗ್ಗಿಸಿ ನಾಟಹಾಕುವ ಮಹಿಳೆಯರ 
ಕೆಸರು ಮೆತ್ತಿದ ಪಾದಗಳೋ, ಸಮಾಜದ 
ಗಲೀಜು ಮೆತ್ತಿದ ಪೌರ ಕಾರ್ಮಿಕರ 
ಪಾದಗಳೋ ಅಥವಾ ನಾಲ್ಕು ಚಪ್ಪಡಿ 
ಕಲ್ಲಿನ ನಡುವೆ ಇಟ್ಟ ಆಕಾರವಿಲ್ಲದ 


ಜೊತೆಗೆ ಇನ್ನೊಂದು ಕಡೆಗೆ- ಒಂದು 
ಕೇಸ್‌ ತೆಗೆದುಕೊಂಡ ಒಬ್ಬ ಪ್ರಾಮಾಣಿಕ 
ವಕೀಲನಂತೆ ಸಂಬಂಧಿಸಿದ್ದರ ಬಗ್ಗೆ 
ಓದುತ್ತೇನೆ, ಬಲ್ಲವರಿಂದ 
ತಿಳಿದುಕೊಳ್ಳುತ್ತೇನೆ. ನನಗೇನೂ 
ತಿಳಿಯುತ್ತಿಲ್ಲವಲ್ಲ ಎಂದು ಮತ್ತಷ್ಟು 
ದಿಕ್ಕೆಟ್ಟು ಕೂರುತ್ತೇನೆ. ಸುಸ್ತಾಗಿ ಕೊನೆಗೆ 
ಅದರ ನಾಡಿ ಹಿಡಿಯಲು ನೋಡುತ್ತೇನೆ. 
ಒಟ್ಟಾರೆ ಆ ಗಳಿಗೆಯಲ್ಲಿ ನನ್ನ ಗಹಿಕೆಗೆ 
ಸಿಕ್ಕಿದಷ್ಟಕ್ಕೆ ತೊದಲ ನುಡಿ ಕೊಡುತ್ತೇನೆ. 
ನುಡಿಯ ದಿಕ್ಕಲ್ಲಿ ಮುಖ ಮಾಡಿ 
ನಿಲ್ಲುತ್ತೇನೆ. ಆ ದಿಕ್ಕಲ್ಲಿ ಕಷ್ಟಪಟ್ಟು 
ಒಂದೊಂದೇ ಹೆಜ್ಜೆ ಇಡಲು 


ಕೇಳಿದ್ದರು- "ನಿಮ್ಮ 
ಯಾವುದು?' ಅಂತ. ಇದಕ್ಕೆ ನನ್ನ 
ಉತ್ತರ ಹೀಗಿತ್ತು. "ಬೌದ್ಧ ಮತ್ತು 
ಲಿಂಗಾಯಿತ ಧರ್ಮಗಳು 
ಮದುವೆಯಾಗಿ ಹುಟ್ಟುವ ಶಿಶು 
ಧರ್ಮವೆ ನನ್ನ ಧರ್ಮ' ಅಂದಿದ್ದೆ. 
ಇಂದು, ಬಹುತ್ವದ ವಿಶಾಲ ಹಿಂದೂ 
ಧರ್ಮಗಳ ಮೇಲೆ ಅಲ್ಲವಾದ 
ಏಕಮುಖದ ಚಾತರ್ವರ್ಣದ ಹಿಂದುತ್ವ 
ಸವಾರಿ ಮಾಡುತ್ತಿರುವಾಗ, ಅದು 
ಹುಟ್ಟುವುದಕ್ಕೆ ಕಾಲ 
ಕೂಡಿಬಂದಿರಬಹುದು ಅನ್ನಿಸುತ್ತಿದೆ. 


ಬಾಪು ಪ್ರಸಂಚೆ 


07 |ಜಲೈ 2024 


ಮಾನ 
ಉತ್ತರ 


ಪಃ 


ನ ಮನೆಯ 


ಈ ಎಲ್ಲ ಸಮಸ್ಯೆಗಳಿಗೆ ದಿಟ್ಟ 


ನೂರಾರು ಅ: 
ು ಸಾವಿ: 


ಸ ತಿಂ। 


ಕೊಡಲೆಂದು 


07) ರಾತ್ರಿ 
ಹೊರಗೆ 
. 17 ಸೆಕೆಂಡಿನ ಆ 


ನ್‌ 


ಇನ್‌ 


(1893 ಜ 
ಬ್ಲಿಯಿಂದ 


ಡಃ 


ನಿಲ್ದಾಣದಲ್ಲಿ 
ಪ್ರೇ ನ 


ನ 


ಪೋರ್‌ ಬಂದರ್‌ 


gE 


7 
ಕೀಯ ಖೈದಿಯಾಗಿ 


shih 0. 


ಟೆ 
ಇ ಥ್ರ 
ತ 
ನಳ DER 
ಸ್‌ 6168 
823ರ 
ಹ 1121 
sl 
ಸ wg 
KR 
*₹೪391॥8 
(132 112 ನ 
CR) ಣಿ 
_ 3 
988m 
DES 
ಛಿ 
ಚ 23 Y 3 
2E RAKE 
FHS 
SBD 
1 SOAS 
ಇನ ಹ ಸತಿ 
ದ್ದ 
ಸಿ 


ವೆ" 


ಸೇ ಅಂದರೆ 
ಣಃ 


ನಿಲ್ದಾ 


ಅಲ್ಲಿ 


ರೈ 


ರು.ಒ೦ದು ಅರ್ಥದಲ್ಲಿ 
ುರ್ಗ್‌ 
Birth Place Of 


ಗೆ ಕೋರ್ಟ್‌ ನಲ್ಲಿ ಅವನ 


ನ 


ದ. 
ಮೊದಲ ದರ್ಜೆಯ ಟಿಕೇಟ್‌ 


೦ಧಿ! 
ಇಡಿ! 


ದ್ದರು. 


ರ 
ರು. 


ತೆಗೆ ಇರು. 
ದೇ ಪೇಷ 
ಕಾಶ 
ಕೊ 


KEY 

pw 
DRT Rc 
ಜ 
ಜ್ರ ಠಿ 
g ಲ 
5 ಇದೆ. 
3 
ped 4 B 
ಈ ಟ್ರ 
pe 5) 
ಪ್ರ 
ತ B 
ಧ್ಯ ಣೃ ಛೇ 
ತೆ 4 ಐ ವಃ 
2 3] 
3 ಡ್‌ 
0 KR 


ಬಾಘು ಪೆಸಂಚ 


08 | ಜುಲೈ 2024 


ಜೈಲಿನ ಶೌಚಾಲಯಗಳನ್ನು ಒಬ್ಬರೇ 
ಸ್ವಚ್ಚ ಮಾಡುತ್ತಿದ್ದರು. 

ಕೊಲೆ ಮಾಡಿ ಬರುತ್ತಿದ್ದ ನಿಗ್ರೋ 
ಖೈದಿಗಳ ಜೊತೆಗೆ ಎಷ್ಟೋ ದಿನಗಳನ್ನು 
ಕಳೆದರು. 

ಹೀಗೆ ಜೈಲು ದಿನಗಳು ತುಂಬಾ 
ಭಯಾನಕವಾಗಿದ್ದವು. ಇವುಗಳ 
ನಡುವೆಯೂ ಗಾಂಧಿ ಹಲವಾರು 
ಉದ್ಯೋಗಗಳನ್ನು ಕಲಿತರು. ಚರ್ಮ ಹದ 
ಮಾಡುವುದು. ಪಾದರಕ್ಷೆಗಳನ್ನು 
ತಯಾರಿಸುವುದು. ಹಾಗೆಯೇ 
ಟೊಪ್ಪಿಗೆಗಳನ್ನು ಹೊಲೆಯುವುದು. 

(ಒಂದು ಸಂದರ್ಭದಲ್ಲಿ ಚಪ್ಪಲಿ 
ಜೋಡುಗಳನ್ನು ಮಾಡಿ ಕೊಟ್ಟು ಬಂದರು 
ಗಾಂಧಿ, ಸ್ಮಟ್ಸ್‌ "ಗೆ ಕೊಡುಗೆಯಾಗಿ 
ಅದೊಂದು ಜೇರೆ ಕತೆ ಇದೆ) 

ಕೆಲವೊಮ್ಮೆ ಭಾರತೀಯ ಮತ್ತು 
ನಿಗ್ರೋ ಖೈದಿಗಳ ಜೊತೆಗೆ ಸೇರಿಕೊಂಡು 
ಕಲ್ಲುಗಳನ್ನು ಒಡೆಯುತ್ತಿದ್ದರು. 
ಗುಂಡಿಗಳನ್ನು ತೋಡಿ ಗಿಡಗಳನ್ನು 
ಹಚ್ಚುತ್ತಿದ್ದರು. 

ಅಂದು ದಕ್ಷಿಣ ಆಫ್ರಿಕೆಯ ಜೈಲಿನಲ್ಲಿ 
ಕಲಿತ ವಿದ್ಯೆಯೇ ಟೊಪ್ಪಿಗೆಗಳ ತಯಾರಿಕೆ 
, ಬಿಳಿ ಬಟ್ಟೆಯ, ಆಯತಾಕಾರದ ಹಿಂದೆ 
- ಮುಂದೆ ಜೂಪಾಗಿದ್ದ ಆ ಟೊಪ್ಪಿಗೆಯೇ 
ಇತಿಹಾಸದಲ್ಲಿ ಪ್ರಸಿದ್ಧಿಯಾದ ' ಗಾಂಧಿ 
ಟೊಪ್ಪಿಗೆ". 

21 ವರುಷ ದಕ್ಷಿಣ ಆಫ್ರಿಕೆಯ 
ಹೋರಾಟವನ್ನು ಮುಗಿಸಿಕೊಂಡು 
ಜನವರಿ 09.1915ರಲ್ಲಿ ಭಾರತಕ್ಕೆ ಬಂದರು 
ಗಾಂಧೀಜಿ.ಬಂದವರೇ ಬಾಲ ಗಂಗಾಧರ್‌ 
ತಿಲಕ್‌ ರನ್ನು ಭೇಟಿ ಮಾಡಿದರು. 
ಲೋಕಮಾನ್ಯರು ಪುಣೆಯಲ್ಲಿ ಗಾಂಧಿ 
ದಂಪತಿಗಳಿಗೆ ಹೃದಯ ಸ್ಪರ್ಶಿಯಾಗಿ 
ಸತ್ಕರಿಸಿದರು. ತದ ನಂತರ, 
ಸೌಮ್ಯವಾದಿಗಳ ಗುಂಪಿನ ನಾಯಕರಾದ 
ಗೋಖಲೆಯವರನ್ನು ಭೇಟಿ ಮಾಡಿದರು. 


ಗೋಖಲೆಯವರ ಅಣತಿಯಂತೆ 
ಒಂದು ವರುಷ ಭಾರತವನ್ನು ಸುತ್ತಿದ್ದರು. 
ಪೂರ್ಣ ದೇಶವನ್ನು ಪರ್ಯಟನೆ ಮಾಡಿ. 
ಆಂಗ್ಲರ ಒಡೆದು ಆಳುವ ನೀತಿಯನ್ನು. 
ಮತೀಯ ಐಕ್ಯತೆ ಇಲ್ಲದಿರುವುದನ್ನು 
ಅಸ್ಪಶ್ಯತಾ ಆಚರಣೆಯನ್ನು. ಸ್ತ್ರೀ ಗೆ 
ಸಮಾನತೆ ಇಲ್ಲದಿರುವುದನ್ನು. 
ಬಡತನವನ್ನ, ಜಾತಿ ಧರ್ಮ 
ಸಮುದಾಯದ ಸಮಸ್ಯೆಗಳನ್ನು ಮತ್ತು 
ವಿವಿಧ ಪ್ರಾಂತ್ಯದ ಮುಗ್ದ ಜನರನ್ನು 
ಅರ್ಥ ಮಾಡಿಕೊಂಡರು. ಇದೆಲ್ಲವನ 


ಅರಿತುಕೊಂಡ ಮೇಲೆಯೇ, ಆಂಗ್ಲರ 
ವಏರುದ್ಧ ಅಹಿಂಸಾತ್ಮಕ ನೆಲೆಗಟ್ಟಿನಲ್ಲಿ 
ಸರ್ವೋದಯ ತತ್ವದ ಮೇಲೆ ಸರ್ವರನ್ನು 
ಸೇರಿಸಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 
ಗಾಂಧಿ ಧುಮುಕಿದರು. 

ಮುಂದೆ ಭಾರತದ ಸ್ವಾತಂತ್ರ್ಯ 
ಸಂಗ್ರಾಮದ ಮುಂಚೂಣಿ ನೇತಾರರೂ 
ಆದರು ಮೋಹನ್‌ ದಾಸ್‌. 

ಆ ಸಂದರ್ಭದಲ್ಲಿ ದೇಶದ ಕೋಟಿ 
ಕೋಟಿ ಜನ ಸತ್ಯಾಗ್ರಹಿಗಳು ಬಿಳಿಯ 
ಟೊಪ್ಪಿಗೆಯನ್ನು ಹಾಕಿಕೊಂಡೇ ಮಹಾತ್ಮನ 
ಹಿಂದೆ ಸಾಗಿದರು. ಸಾಗರದಂತೆ ಹರಿದು 
ಬರುತ್ತಿದ್ದ ಜನ ಸಮೂಹವನ್ನು , ಅವರು 
ಧರಿಸುತ್ತಿದ್ದ ಬಿಳಿ ಟೊಪ್ಪಿಗೆಯನ್ನು ಕಂಡು 
ಆಂಗ್ಲ 56ರಸರಲ್ಲಿ ಭಯವುಂಟು 
ಆದದ್ದಂತೂ ದಿಟ. 


ಭಾರತದಲ್ಲಿ ಗಾಂಧಿ ಮಾಡಿದ 
ಮೊದಲ ಸತ್ಯಾಗ್ರಹ 1917ರ ಚಂಪಾರಣ್ಯ. 
1918ರ ಖೇಡಾ, ಅಹಮದಾಬಾದ್‌ ನ 
ಹತ್ತಿ ಗಿರಣಿ ಮಾಲೀಕರ ವಿರುದ್ಧ ನಡೆದ 
ಚಳವಳಿ, 1919ರ ರೌಲತ್‌ ಆಕ್ಟ್‌ 
ವಿರುದ್ಧದ ಸೈಕ್‌ ಡೇ. 1920ರ "ಅಸಹಕಾರ 
ಚಳವಳಿ . 1923 ರ ಬೋರ್ಸಾದ್‌ 
ಸತ್ಯಾಗ್ರಹ, 1924 ರ ಬೆಳಗಾವಿಯಲ್ಲಿ 
ಜರುಗಿದ ಇಂಡಿಯನ್‌ ನ್ಯಾಷನಲ್‌ 
ಕಾಂಗೆಸ್‌ ಮಹಾ ಅಧಿವೇಶನ. 1927 ರ 
ಸೈಮನ್‌ ಗೋ ಬ್ಯಾಕ್ಟಳವಳಿ «1928ರ 
ಬಾರ್ಡೋಲಿ ಸ ಸತ್ಕಾಗಹ. 1929ರ 
ಲಾಹೋರ್‌ ಇಂಡಿಯನ್‌ ನ್ಯಾಷನಲ್‌ 
ಕಾಂಗೆಸ್‌ ಅಧಿವೇಶನ , 1930 ರಲ್ಲಿ 
ನಡೆದ ಐತಿಹಾಸಿಕ ದಾಂಡಿಯಾತ್ರೆ - 
ಉಪ್ಪಿನ ಸತ್ಯಾಗ್ರಹ, 1933 ರಲ್ಲಿ 
ರಾಷ್ಟ್ರವ್ಯಾಪಿ ಹಮ್ಮಿಕೊಂಡ ಸಾಮಾಜಿಕ 
ಚಳವಳಿಯಾದ ಅಸ್ಪಶ್ಯತಾ ನಿವಾರಣಾ 
ಯಾತ್ರೆ, ಕೇರಳದ ವೈಕೊಂ ಸತ್ಯಾಗ್ರಹ. 
1942 ರಲ್ಲಿ ಕರೆ ನೀಡಿದ " ಕ್ವಿಟ್‌ 


ಇಂಡಿಯಾ ಚಳವಳಿ " ಅಂದು 'ರಾಷ್ಟಪಿತ' 
ಗಾಂಧಿ ಕರೆ ಕೊಡುತ್ತಿದ್ದ ಚಳವಳಿ 
ಸತ್ಯಾಗ್ರಹಗಳಲ್ಲಿ ಭಾರತೀಯರು ಬಿಳಿ 
ಬಣ್ಣದ ಗಾಂಧಿ ಟೊಪ್ಪಿಗೆಯನ್ನು 
ಹಾಕಿಕೊಂಡೇ ಹೋರಾಟಕ್ಕೆ 
ಇಳಿಯುತ್ತಿದ್ದರು. 

ಹೀಗೆ ಗಾಂಧಿ ಟೊಪ್ಪಿಗೆಗಳು ಬ್ರಿಟಿಷ್‌ 
ರನ್ನು ಕಂಗಾಲು ಮಾಡಿದ್ದವು. ಮುಂದೆ 
ಅವು ಜಗತ್‌ ಪ್ರಸಿದ್ಧಿಯನ್ನೂ ಪಡೆದವು. 

ಸ್ವಾತಂತ್ರ್ಯ ಹೋರಾಟದಲ್ಲಿ ಖಾದಿ 
ಮತ್ತು ಗಾಂಧಿ ಟೊಪ್ಪಿಗೆಗಳನ್ನು 
ಹೋರಾಟಗಾರರು ಸ್ವದೇಶಿ ಸಂಕೇತವಾಗಿ 
ಧರಿಸುತ್ತಿದ್ದರು ಮತ್ತು ಅವುಗಳು ಹೆಮ್ಮೆಯ 
ಪ್ರತೀಕವೂ ಆಗಿದ್ದವು. 

ಈ ಗಾಂಧಿ ಟೊಪ್ಪಿಗೆಗಳ ಪ್ರಭಾವ 
ಭಾರತಕ್ಕಷ್ಟೇ ಸೀಮಿತಗೊಳ್ಳಲಿಲ್ಲ . ದೂರದ 
ಅಮೆರಿಕೆಗೂ ಹಜ್ಜಿಕೊಂಡಿತು. 

ಮಾನವ ಹಕ್ಕುಗಳ ಹೋರಾಟಗಾರ 
ಮತ್ತು ಮಹಾತ್ಮ ಗಾಂಧಿಯವರ ಅಪ್ಪಟ 

ನುಯಾಯಿಯಾದ ಡಾ.ಮಾರ್ಟಿನ್‌ 
ಲೂಥರ್‌ ಕಿಂಗ್‌ ಜ್ಯೂನಿಯರ್‌ 
ಅಮೆರಿಕೆಯಲ್ಲಿ 60 ರ ದಶಕದಲ್ಲಿ ನಡೆಸಿದ' 
ವಾಷಿಂಗ್ಟನ್‌ ಮಾರ್ಚ್‌ ನಲ್ಲಿ ' 

(ಗಾಂಧೀಜಿಯವರು ಇಂಡಿಯಾದಲ್ಲಿ 
ನಡೆಸಿದ ಸಾಲ್ಟ್‌ ಮಾರ್ಚ್‌ ಮಾದರಿಯಲ್ಲಿ 
) ಎಲ್ಲ ಹೋರಾಟಗಾರರು ನಮ್ಮ ' ಗಾಂಧಿ 
ಟೊಪ್ಪಿಗೆ” ಗಳನ್ನೇ ಧರಿಸಿ 'ಶಾಂತಿಮಾರ್ಗ' 
ದಲ್ಲಿ ಸಾಗಿ ಸತ್ಯಾಗ್ರಹ ಮಾಡಿದರು. 

ಅವರ ಅಹಿಂಸಾತ್ಮಕ ಹೋರಾಟಕ್ಕೆ 
ಮಣಿದ ಅಮೆರಿಕೆಯ ಬಿಳಿಯ ಸರಕಾರ 
ಕರಿಯರಿಗೆ ಘನತೆಯ ಬದುಕನ್ನು ಮತ್ತು 
ದನಿ ಇಲ್ಲದವರಿಗೆ ಮಾತನಾಡುವ ಹಕ್ಕನ್ನು 
ಕಲ್ಪಿಸಿತು. ಆ ಹೋರಾಟದ ಯಶಸ್ಸನ್ನು 
ಕಂಡ ಮೇಲೆ ಪ್ರಪಂಚದ ಪತ್ರಕರ್ತರು 
ಪ್ರಶ್ನೆಗಳನ್ನು ಕೇಳಿದರು ; ನನ್ನ 
ಹೋರಾಟಕ್ಕೆ, ಈ ನಮ್ಮ ನೈತಿಕ ಬಲಕ್ಕೆ 
ಈ ನಮ್ಮ ಸಾತ್ವಿಕ ಶಕ್ತಿಗೆ ಮೂಲ 
ಪುರುಷರಾದವರು ಭಾರತದ ರಾಷ್ಟ್ರಪಿತ 
ಮಹಾತ್ಮ ಗಾಂಧಿಯವರು . 

ಅವರೇ ಈ ಜಯಕ್ಕೆ ನಮಗೆ ಸ್ಫೂರ್ತಿ 
ನೀಡಿದರು. ನಾನವರ ಅಪ್ಪಟ 
ಅನುಯಾಯಿ' ಎಂದು, 

ಅಮೆರಿಕೆಯ ಗಾಂಧಿ ಅನಿಸಿಕೊಂಡ 
ಡಾ. ಮಾರ್ಟಿನ್‌ ಲೂಥರ್‌ ಕಿಂಗ್‌ 
(ಜೂನಿಯರ್‌) ಪ್ರತಿ ಉತ್ತರವಾಗಿ. 
ಹೇಳಿದರು. 


ಸಂಗ್ರಹ ಲೇಖನ - ನೇತಾಜಿ ಗಾಂಧಿ 8 


ಬಾಘು ಪ್ರಪಂಚ 


09 |ಜಲೈ 2024 


ದ 


ಗಳಿಸಿ! 


ಪೂರ್ತಿ ಶ್ರಮಿಸಿ ಲೋಕಖ್ಯಾ 


ವರ ಪ್ರತಿಮೆ 


ಕಬು 
$5 


[3 


» 


B 
ಫೆ 
ಲ್ಸ 
ಶಿ 
4 
ಗ 
ಸ 
್ರ 
B 
1 


ಚಿ 


§ 
pd 
4. 
ಲ 
g 
೫° 
ಗ್ದ 
B 
3B 
HB 
6 
B 
B 
[3 


ಬಾಘು ಪೆಸಂಚ 


10 | ಜುಲೈ 2024 


Websites on Mahatma Gandhi, Peace, 


Nonviolence and related topics 


» www.gujaratvidyapith.ac.in 

This is the official site of Gujarat Vidyapith, Ahmedabad. Gujarat Vidyapith 
founded by Mahatma Gandhiji in the year 1920. Mahatma Gandhiji was 
Founder & Former Chancellor of Gujarat Vidyapith. 


» www.gandhiashramsevagram.org 

Official website of Sevagram Ashram, Wardha, India which was founded by 
Mahatma Gandhi in 1936. Including information for visitors to visit and stay 
at the Ashram and Mahatma Gandhi's life and work. 


» www.gandhiserve.org 

It is a superb site on Mahatma Gandhi, including information about books 
on and by Gandhi in an on-line Mahatma Gandhi Book store which also 
has an online sale of bags, t-shirts, CD-ROMs, statues and more, all 
pertaining to Gandhi. Along with information about Gandhi Serve 
Foundation, there are also links to education, human rights, MK Gandhi, 
nonviolence and more 


» www.gandhipeacefoundation.org 
The foundation seeks to create an environment for study and research on 
the teaching and research journal in Gandhian Studies 


» wwu.transnational.org 

This is the site by the Transnational Foundation for Peace & Future 
Research, presents analyses, ideas, columns and debates on the present 
situation on the present world scenario pertaining to nonviolence, peace 
and harmony 


» www.gandhitoday.org 

Gandhi Today focuses just not on Gandhi but his relevance in today's 
times. Gandhi TODAY endeavours to inspire its readers to constructive 
living, not just wishy-washy worshipping, quotating or gossiping. It is the 
Gandhian concept of living, i.e. Ahimsa (nonviolence, Satyagraha 
(Nonviolent Action), Swadeshi (Self-reliance), Swaraj (Self-Rule) and above 
all, Sarvodaya (the welfare of all) and the difficult task of applying this 
concept to our present violent based society, that has top priority on this 
site. The site, both in Swedish and English, contains many articles, updates 
on nonviolence and its relevance in today's times world over 


» www.nonviolence.org 

Nonviolence.org is one of the most highly-visible and visited peace 
websites, being highly ranked through Gulf War Il. The mission of the 
Nonviolence.org mission is featuring the best writing and analysis from a 
nonviolent viewpoint. The site also has a discussion board, various articles 
on issues related to peace and nonviolence with many links on other 
nonviolent sites 


[೨ 


ದ್‌ೆ 


ಬಾಘೆ ಪ್ರಷ೦ಚೆ 


11 |ಜುಲೈ 2024 


ಧಿ 
3ಕರ್ನಾಟಕ 


ಗಾಂಧಿ ಮತ್ತು ಕರ್ನಾಟಕದ ನಡುವೆ ಒಂದು ಮಧುರ 

ಸಂಬಂಧವಿದೆ. ಕರ್ನಾಟಕದ ಜೊತೆಗಿನ ಗಾಂಧೀಜಿಯವರ 
ಒಡನಾಟ ಮತ್ತು ಸಂಬಂಧವನ್ನು ಇತ್ತೀಚಿನ ಪೀಳಿಗೆಯ 

ಓದುಗರಿಗೆ ತಲುಪಿಸುವ ಉದ್ದೇಶ ನಮ್ಮದು. 
ಅದಕ್ಕಾಗಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಸಂಸ್ಥೆಯ 
ಪ್ರಕಟಣೆಯಾದ “ಗಾಂಧಿ ಮತ್ತು ಕರ್ನಾಟಕ” ಕೃತಿ ಯನ್ನು 
ಸರಣಿ ಮಾದರಿಯಲ್ಲಿ ಪ್ರತಿ ತಿಂಗಳು ಬಾಪು ಪ್ರಪಂಚ 
ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದೇವೆ. 


ಭಾರತದ ಸ್ವಾತಂತ್ರ್ಯ ಜಚವಆಣೆ ಕರ್ನಾಟಕದ ಕೊಡುಗೆ 
ಅನಾರವಾದುದು,ಅದರಲ್ಲಯೂ ವಿದುರಾಶ್ವಥ ದುರಂತ, ಶಿವಪುರ ಧ್ವಜ ಸತ್ಯಾರಹ 
ಹಾಗೂ 1982ರ ನಂತರದ (ಮೈಸೂರು ಚಲೋ ಚಚವಳಗಟು) ಕರ್ನಾಟಕದ 
ಕೊಡುಗೆಯೆಂದೆ ಭಾವಿಸುವ ಮಹತ್ವಪೂರ್ಣ ಫಟನೆಗಲಾಣ ಇತಿಹಾಸದಲ್ಲ 
ದಾಖಲಾಣವೆ . ಅದಲ್ಲದೆ ಗಾ೦ಥಿಜಯವರು ವಿಶ್ರಾಂತಿರಾಣ ಕರ್ನಾಟಕದ ನಂಜಿ. 
೧೮ಧಾಮವನ್ನು ಆಯ್ದೆ ಮಾಡಿಕೊಂಡಿದ್ದು ಕರ್ನಾಟಕದ ಸುದೈವ. ಅಲ್ಲೆ ಅವರ 
ಆರೋಗ್ಯ ಸುಧಾಲಸಿದ್ದು, ಗಾಂಛೀಜಯವರು ಕರ್ನಾಟಕಕ್ಕೆ 1915ಲ೦ದ 1937ರ 
ಅವಥಿಯಲ್ಲ 19 ಸಲ ಆಗಮಿಸಿದ್ದಾರೆ. ಅವರು ಅಸಹಕಾರ ಆ೦ದೋಲನಶ್ಚಾಣ, ಹಾಜಿ. 
ಸ್ವದೇಶಿ ಅಂದೋಲನಕ್ಷಾಗ, ಕಾಂದ್ರೆಸ್‌ ಅಥಿವೆಂಶನಕ್ಚಾಣ, ಸಿಥಿ ಸ೦ಧ್ರಹಕ್ಣಾಣ, ಖಾಲ. 
ಪ್ರಚಾರಕ್ವಾಣ, ಹಲಜನ ನಿಛಿ ಸಂದ್ರಹಕ್ಷಾಣ, ಹುದಅ ಸಮ್ಮೆಂಟನಕ್ಟಾಣ ಕರ್ನಾಟಕದ 
ನಾನಾ ಭಾಗಗಚಳ್ಲ ಪ್ರವಾಸ ಕೈಗೊಂಡಿದ್ದಾರೆ. ಈ ಎಲ್ಲಾ ದಾಖಲೆಗಚನ್ನು 
ಗಾಂಛೀಜಯಪರೇೇ ಸ್ಪತಃ ತಮ್ಮ * ಹಲಜನ * ಮತ್ತು ' ಯಂಗ್‌ ಇಂಡಿಯಾ ' 
ಪತ್ರಿಕೆಗಜಲ್ಲ 1924, 1927, 1936, ಹಾರೂ 1937ರ ಅವಧಿಯಲ್ಲ ಪ್ರಕಟಸಿದ್ದಾರೆ. 

ಈ ಸಮರ್ರ ದಾಖಲೆಗಳು ' ರಾಂಛೀ ಮತ್ತು ಕರ್ನಾಟಕ ' ಕೃತಿಯಲ್ಲಿ 
ದಾಖಲಾಣವೆ, ಹಾಗೂ ಕರ್ನಾಟಹದ ಅಂಲನ ಮುಂಜೂಣಿ ನಾಯಕರ ಪತ್ರ 
ವ್ಯವಹಾರಗಚು ಅಂಐನ ಛಾಯಾಚಿತ್ರಗಚು ಸಹ ದಾಖಲಾಣವೆ. ಅ೦ಐನ ಸ್ಥಾತ೦ತ್ರ್ಯ 
ಹೋರಾಟಗಾರರ ನೆನಪುಗಟು ಹೂಡಾ ಈ ಕೃತಿಯಲ್ಲ ಸೇರ್ಪಡೆಯಾಗಿವೆ. ಅಲ್ಲದೆ. 
ಶರ್ನಾಟಕಕ್ಷೆ ಗಾಂಛೀಜಯವರು ಐಂಪಿದ್ದ ಹಾಗೂ ನಡೆದ ಘಟನೆಗಳ 
ಅವಲೋಕನವನ್ನು ಸ್ಟಾತ೦ತ್ರ್ಯ ಹೋರಾಟಗಾರರು ತಮ್ಮ ನೆನಪಿನ ಖುತ್ತಿಂಬ೦ದ 
ತೆಣಿಐಟ್ಣದ್ದಾರೆ. ಅವುಗಟೆಲ್ಲವನ್ನೂ ಸಿದ್ದವನಹಚ್ಟ ಕೃಷ್ಣಶರ್ಮರ ಮುಂದಾಶತ್ಥದಲ್ಲ 
ಅಂಐನ ಸ೦ದ್ರಹಕಾರರು ಸಂದ್ರಹಿಸಿದ್ದಾರೆ. ಕರ್ನಾಟಕದ 44 ಮಹನೀಯರು ತಮ್ಮ 
ನೆನಪುಗಚ ಖುತ್ತಿಂಬ೦ದ ರಾಂಛೀಜಯವರ ಕರ್ನಾಟಕದ ಭೇಟಯಲ್ಲ ನಡೆದ 
ಫಟನೆಗಚನ್ನು ಸವಿಸ್ತಾರವಾಣ ದಾಖಅಸಲು ಸೆರವಾಣದ್ದಾರೆ. ಅವರ ಮಾತುಗಚು 
ಇ೦ದಿರೂ ಈ ಕೃತಿಯನ್ನು ಓದುವಾಗ ಒ೦ದು ಚಿತ್ರಣವನ್ನು ಓದುಗರ ಸ್ಟೃತಿಪಟಲದಲ್ಲ 
ಮೂಸುತ್ತವೆ. 


12 | ಜುಲೈ 2024 


ಬಾಘು ಪ್ರಪಂಚ 


(ಹಿ೦ದಿನ ಸಂಚಿಕೆಯಿಂದ) 


ಭೋಪಟಕರರ ಭಾಷಣ ಕೇಳಿ ನನಗೆ 
ಸಂತೋಷವೂ ಆಯಿತು ಆಶ್ಚರ್ಯವೂ 
ಆಯಿತು. ಹಿಂದೂ ಧರ್ಮ 
ನಾಶವಾಗಬೇಕು ಎಂದರೆ ಮನುಷ್ಯರನ್ನು 
ಅಸೃಶ್ಯರನ್ನಾಗಿ ನಡೆಸಿಕೊಳಿರಿ ಎಂದರು. 
ನನಗೆ ಬಹಳ ಸಂತೋಷವಾಯಿತು. 
ಹಿಂದೂ ಧರ್ಮದಲ್ಲಿ ಈಗ 
ರೂಢಿಯಲ್ಲಿರುವ ಅಸ್ಪಶ್ಯತೆಗೆ ಯಾವ 
ಆಧಾರವೂ ಇಲ್ಲ ಎಂದು ಮೂವರು 
ಶಾಸ್ತ್ರಿಗಳು ಈಗ ನಿಮಗೆ ಹೇಳಿದ್ದಾರೆ. 
ಹಿಂದೂಗಳು ಮುಸ್ಲಿಂರು ಪರಸ್ಪರ 
ಶತ್ರುಗಳಾಗಬಾರದು , ,ಭ್ರಾತ್ಮಗಳಾಗಬೇಕು 
ಎಂಬಂತೆಯೇ ಇದು. ಶೌಕತ್‌ ಆಲಿ 
ಹೇಳಿದ್ದನ್ನು ಕೇಳಲಿಲ್ಲವೇ? ಲಜಪತ್‌ 
ರಾಯರು ಏನು ಹೇಳಿದ್ದರು? ಜಾಫರ್‌ 
ಅಲಿ ಖಾನರು ಈ ಆಕ್ಷೇಪ ಎತ್ತಿದರು. 
ಅಕ್ಷೇಪಿಸಬೇಕಾದ್ದು ಅದರಲ್ಲಿ ಏನೂ ಇಲ್ಲ. 
ಇವರೇನು ಭಾರತಕ್ಕೆ ಶತ್ರು ಅಲ್ಲ. 
ಯಾರನ್ನೂ ನೀವು ಶತ್ರು ಎಂದು 
ಭಾವಿಸಬಾರದು , ವೈರಿಯನ್ನೂ ಕೂಡ 
ಸೋದರ ಆಗಿ ಮಾಡಬೇಕು ಎನ್ನುವ 
ಪ್ರೇರಣೆ ನಿಮ್ಮ ಹೃದಯದಲ್ಲಿರಬೇಕು. 

ಲಾಲಾಜಿ ಒಂದು ತತ್ವವನ್ನು 
ಮಂಡಿಸಿದ್ದಾರೆ. ಇದು ಇಡೀ ಮಾನವ 
ಜಾತಿಗೆ ಸೇರಿದ ಪ್ರಶ್ನೆ ; ಒಂದು 
ಧರ್ಮಕ್ಕಲ್ಲ. ಹಿಂದೂ ಒಬ್ಬ ಹುಚ್ಚನಾದರೆ 
ಮುಸಲ್ಮಾನರು ಅವನನ್ನು 
ವಿರೋಧಿಸಬೇಡವೇ ಎಂದು ಕೇಳಿದರು. 
ಮುಸಲ್ಮಾನರು ಕೃಷ್ಣನನ್ನೂ 
ರಾಮನನ್ನೂ ಬೈದರೆ, ಹಿಂದೂಗಳು 
ಪೈಗಂಬರರನ್ನು ಬೈಯಬೇಡವೇ ಎಂದು. 
ಈ ಮಾತನ್ನು ಕ್ಷಮಿಸುವುದರ ಮೂಲಕ 
ತೀರ್ಮಾನಿಸಲಾಗದಿದ್ದರೆ ನ್ಯಾಯಾಲಯಕ್ಕೆ 
ಪಂಚಾಯತಿಗೆ ಹೋಗಿರುತ್ತೇನೆ. 
ನಾನಂತೂ ಒಬ್ಬ ಮುಸಲ್ಮಾನ ಭಗವಾನ್‌ 
ಕೃಷ್ಣನನ್ನು ವಿವಾದಕ್ಕೆ ಕರೆದರೆ , “ ಇಲ್ಲಿ 
ಹೊಡೆದಾಡಬೇಡ, ನ್ಯಾಯಾಲಯಕ್ಕೆ 
ಹೋಗು" ಎನ್ನುತ್ತೇನೆ. 

ಸ್ವರಾಜ್ಯಕ್ಕಾಗಿ ನಮ್ಮಲ್ಲಿ ಒಂದು ಕಾವು 
ಬೇಕು. ನಮ್ಮ ಹೃದಯಗಳು ಅದಕ್ಕಾಗಿ 
ಪರಿತಪಿಸಬೇಕು. ಲೋಕಮಾನ್ಯರನ್ನು 
ನಾನು ನೆನೆದೆ. ನಮ್ಮ ಸ್ವರಾಜ್ಯದ ಶಿಲ್ಪಿ 
ಅವರು. ಅವರ ಹೆಂಡತಿ 
ಸಾಯುತ್ತಿರುವಾಗ ಅವರು ಸ್ವರಾಜ್ಯದ 
ಕೆಲಸದಲ್ಲಿ ತೊಡಗಿದ್ದರಂತೆ. ಇದು ಅವರ 
ಬಗ್ಗೆ ನಾನು ಕೇಳಿರುವ ಒಂದು ವಿಶೇಷ . 
ಇಂಥ ಜ್ವಾಲಾಮುಖಿಗಳು pS ನಮ್ಮ 


ಹೃದಯದಲ್ಲಿ ಹುಟ್ಟುತ್ತಿರ ಬೇಕು . 
ಕಾಂಗ್ರೆಸ್ಸಿಗೆ ಬರುವಾಗ ನೀವು ಖಾದಿತೊಟ್ಟು 
ಬಂದದ್ದಕ್ಕೆ ಅದೇನೂ ದೊಡ್ಡ 
ಸಂಗತಿಯಲ್ಲ. 

ಪರದೇಶೀ ಬಟ್ಟೆ ಬಿಡುವುದೂ 
ದೊಡ್ಡದಲ್ಲ. ಇವತ್ತು ನೀನು , ನಾನು 
ಪರದೇಶಿ ವಸ್ತ್ರ ದಹನವನ್ನು ಹೇಳುತ್ತಿಲ್ಲ. 
1921ರಲ್ಲಿ ಪರದೇಶೀ ವಸ್ತ್ರ ದಹನ 
ಮಾಡಿಸಿದ ಮನುಷ್ಯ ನಾನೇ . 1921ರ 
ಕಾರ್ಯವನ್ನು ಮತ್ತೆ ಕೈಕೊಂಡೇನು. 
ಪರದೇಶೀ ವಸ್ತ್ರ ದಹನದ ನೆಪದಲ್ಲಿ 
ಜನಗಳ ಮೇಲೆ ಕಲ್ಲುಬೀರಲಿಕ್ಕೆ ಕಲ್ಲುಗುಡ್ಡೆ 
ಹಾಕಿದೆವು. ಸತ್ಯದ ಆಹ್ವಾನ, ಅಸತ್ಯಾಚರಣೆ 
'ಇವೆರಡನ್ನೂ ನಾವು ಏಕಕಾಲಕ್ಕೆ 
ಮಾಡಲಾರೆವು ಎಂಬುದನ್ನು ನಾನು ಬಲ್ಲೆ . 
ಸತ್ಯವನ್ನು ಆಹ್ವಾನಿಸಿದರೆ, ಅಸತ್ಯವನ್ನು 
ಅಚರಿಸಲೇಬಾರದು. ಇಲ್ಲದೇ ಹೋದರೆ 
ನಮ್ಮ ದೇಹಗಳೇ ಸುಟ್ಟು ಹೋದಾವು. 
ಖಂಡಿತವಾಗಿಯೂ ನನ್ನ ಎದೆಯಂತೂ 
ಸುಡುತ್ತದೆ. ಯಾರಾದರೂ ಸುಳ್ಳು ಸುಳ್ಳೇ 
ದೇವರಾಣೆ ಇಟ್ಟರೆ, ಸುಳ್ಳು ಶಪಥ 
ಮಾಡಿದರೆ ನನಗೆ ಸೈರಣೆಯಾಗದು. 
ನನ್ನನ್ನು ಬೇಕಾದಷ್ಟು ಬೈಯಿರಿ, ಒದೆಯಿರಿ, 
ಮೆಟ್ಟಿನಿಂದ ಒದೆಯಿರಿ, ಮುಖದ ಮೇಲೆ 
ಉಗುಳಿರಿ; ನಾನು ಸಿಟ್ಟುಗೊಳ್ಳುವುದಿಲ್ಲ 
ಎಂದು ನಿಮಗೆ ಮಾತು ಕೊಡುತ್ತೇನೆ. 
ಒಂದು ಶಪಥಮಾಡಿ ಅದರಂತೆ 
ನಡೆಯದಿದ್ದರೆ, ಸಿಟ್ಟಿನಿಂದ ನನ್ನತ್ವ ಸುಟ್ಟು 
ಹೋಗುತ್ತದೆ. ಅಪವಿತ್ರಳಾದ ಒಬ್ಬ ಹೆಂಗಸು 
ನನ್ನ ಮುಂದೆ ತನ್ನ ಪಾವಿತ್ರ್ಯದ ಬಗ್ಗೆ 
ಜಂಬ ಕೊಚ್ಚಿಕೊಂಡರೆ ಸತ್ತು ಹೋಗಬೇಕು 
ಎಂದು ನನಗನಿಸುತ್ತದೆ. ಗಂಡಸು ನನ್ನ 
ಇದುರಿಗೆ ತನ್ನ ಪಾವಿತ್ಯದ ಜಂಬ 
ಕೊಚ್ಚಿಕೊಂಡರೂ ಅಷ್ಟೇ, ನಾನು ಅದನ್ನು 
ನೋಡ ಬಯಸುವುದಿಲ್ಲ. 

ಈ ಅಧ್ಯಕ್ಷಗಿರಿಯ 
ಹೊಣೆಗಾರಿಕೆಯನ್ನು ಹೊರಿಸುವದರ 
ಮೂಲಕ ನೀವು ನನಗೆ ತೋರಿಸಿದ ಪ್ರೇಮ, 
ಕರುಣೆ. ಹೀಗೇ ಸಾಗಬೇಕು ಎಂದರೆ ಇಲ್ಲದ 
ಆಡಂಬರವನ್ನು ಮರೆಯತಕ್ಕದ್ದಲ್ಲ 
ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. 
ಈ ಸ್ಥಾನದಲ್ಲಿ ನನ್ನನ್ನು ಇಟ್ಟರೂ ಸರಿ , 
ಬಿಟ್ಟರೂ ಸರಿ. ಸ್ವರಾಜ್ಯ ಪಕ್ಷದವರೂ, 
ಅಪರಿವರ್ತನವಾದಿಗಳೂ ಒಟ್ಟಿಗೆ ನಡೆದರೆ 
ಇನ್ನೂ ಉತ್ತಮ. ಡಾ| ಅನಿಬೆಸೆಂಟ್‌ 
ಹೇಳಿದ ಹಾಗೆ ಒಂದೇ ಒಂದು ಮರದ 
ಕೋಲು ಗಟ್ಟಿಯಾಗಿದ್ದರೂ ಸಹ 
ಮುರಿದು ಹೋಗುತ್ತದೆ. ಆದರೆ ಹಲವು 
ಕೋಲುಗಳನ್ನು ಸೇರಿಸಿ ಒಂದು 


ಹೊರೆಯಾಗಿ ಕಟ್ಟಿದರೆ ಆ ಹೊರೆ 
ಅಭೇದ್ಯವಾಗುತ್ತದೆ. 

ಸ್ವರಾಜ್ಯ ಪಕ್ಷದವರು ಕೆಟ್ಟ ಮನುಷ್ಯರು 
ಎಂದು ನಾವು ತಿಳಿಯುವದು ಬೇಡ. 
ಶುದ್ಧ ಹೃದಯಕ್ಕೆ ಎಲ್ಲ ಹೃದಯಗಳೂ 
ಶುದ್ಧವೇ - ಆತ್ಮದ ಗುಣ ಏನು? ಆತ್ಮ 
ಅಮೃತಶಿಲೆ ಇದ್ದಂತೆ. 
ಶಂಕರಾಚಾರ್ಯರು ಹೇಳಿದ್ದಾರೆ. ಕಳಂಕ 
ಅದರ ಸ್ವಭಾವವಲ್ಲ . ಕಳಂಕ ಮಾಯೆ. 
ನಿಮ್ಮ ಹೃದಯ ಶಕ್ತಿವಂತವಾದರೆ. 
ಇತರರ ಕಳಂಕವನ್ನು, ಅವರ ಬಗ್ಗೆ 
ಕೆಡುಕನ್ನು ಯೋಚಿಸದೆಯೇ ತೊಡೆದು 
ಹಾಕಬಲ್ಲುದು. ವಿಶ್ವಾಸದ ಪ್ರತಿಫಲವು 
ದ್ರೋಹವಾದರೆ ನಂಬಿದವನಿಗೇನಾದರೂ 
ಕೆಡುಕು ಆಗುತ್ತದೆಯೇ? ದ್ರೋಹ 
ಮಾಡಿದವನಿಗೆ ಕೆಡುಕು. 
ಜವಾಹರಲಾಲರು ನನಗೆ ಮಗ ಇದ್ದ 
ಹಾಗೆ ಎಂದು ಹೇಳಿದರೆ ಅವರಿಂದ 
ಕೆಲಸ ಮಾಡಿಸಿಕೊಳ್ಳುವ ಮಟ್ಟಿಗೆ ಮಾತ್ರ 
ಹೀಗೆ ನಾನು ಹೇಳಿದ್ದಾದರೆ , ಅದು 
ಮೋಸ . ಜವಾಹರಲಾಲರನ್ನು 
ಗೌರವಿಸಲು ನಾನು ಯಾರು? ಜಗತ್ತು 
ಗೌರವಿಸುತ್ತದೆ. ಅವರ ಮೇಲೆ 
ಹೂಮಳೆಗರೆಯುತ್ತದೆ. ಇವತ್ತು ನಾನು 
ಅವರಿಗೆ ಮಾತ್ರ, ಅಥವಾ ಇವರಿಗೆ ಮಾತ್ರ 
ಹೇಳುವದಿಲ್ಲ. ಇಬ್ಬರಿಗೂ ಹೇಳುತ್ತೇನೆ. 
ಈ ಒಂದು ವರ್ಷ ಬಹಳ ಕಷ್ಟಪಟ್ಟು 
ಕೆಲಸ ಮಾಡಬೇಕು. ಆದರಿಂದ ನಮ್ಮ 
ಶಕ್ತಿ ಬೆಳೆಯಬೇಕು. ಸ್ಪರಾಜದ ಹ 
ನಮ್ಮ ಅಳವಿಗೆ ಬಂದಿದೆಯೆಂದು ನಮಗೆ 
ಎನಿಸಬೇಕು. 

ಇದುವರೆಗೆ ಗಾಂಧೀಜಿ ಹಿಂದಿಯಲ್ಲಿ 
ಮಾತಾಡಿ ಆಮೇಲೆ ಇಂಗ್ಲೀಷಿನಲ್ಲಿ 
ಮುಂದುವರೆಸುತ್ತಾ ಹೀಗೆ ಹೇಳಿದರು: 

“ ಇದುವರೆಗೆ ಹಿಂದಿಯಲ್ಲಿ ನನ್ನ 
ಮನಸ್ಸನ್ನು ತೋಡಿಕೊಂಡೆ. ಅದನ್ನೇ 
ಮತ್ತೆ ಹೇಳುವದು ನನಗೆ ಸಾಧ್ಯವಿಲ್ಲ. 
ಒಂದು ಮಾತನ್ನು ಮಾತ್ರ ಹೇಳುತ್ತೇನೆ. 
ಯಾವ ಅಧ್ಯಕ್ಷನೂ, ನೀವು. ಪ್ರತಿನಿಧಿಗಳು, 
ನನಗೆ ತೋರಿಸಿದ್ದಕ್ಕಿಂತ ಹೆಚ್ಚು 
ಪ್ರೀತಿಯನ್ನು ಹೆಚ್ಚು ಮರ್ಯಾದೆಯನ್ನು 
ಹೆಚ್ಚು ಗಮನವನ್ನು ಪಡೆದಿರಲಾರ. ಈ 
ಕಾಂಗ್ರೆಸ್‌ ಅಧಿವೇಶನದಲ್ಲಿ ಮತ್ತು 
ವಿಷಯ ನಿಯಾಮಕ ಸಮಿತಿಯಲ್ಲಿ 
ಅಧ್ಯಕ್ಷತೆ ವಹಿಸಿದ್ದು ನನಗೆ ಅತ್ಯಂತ 
ಹರ್ಷದಾಯಕವಾಗಿದೆ ಎಂದು ನಿಮಗೆ 
ಭರವಸೆ ನೀಡುತ್ತೇನೆ. ನಾನು ಹೇಳಿದ 
ಪ್ರತಿಯೊಂದು ಮಾತಿಗೂ ನೀವು ಸಮ್ಮತಿ 
ನೀಡಿದ್ದೀರಿ. ನಾನು ನಿಮ್ಮ ಮೇಲೆ ಬಹಳ 


ಬಾಪು ಪ್ರಷ೦ಚೆ 


13 |ಜುಲೈ 2024 


೫ ಇ ಧ್ಯ 4 

| ಜ್ರ B ಸ ಛ 
Mi PA) ಕಟ | 
Pd WB. Re £ 
8 PR) BB 
೩9 “BH Be ಡಿ 
[<a] HBS GBH 
08 Ba #4 ೫ R 
au ನಾಡಿ 6 mH ಆ 48 
pH RES ತಟ್ಟೆ ಸ 
ಸು ಸ ಗಲ್ಲ ಅಶ ಆ ೫೫.೬ 
8g RB G 
ದತ್ತ NE 2 
ತ i ಸ್ಥಿ 
೫ 4 Hx pA 
Te 5 B 
Be T x <] [es 
BBR 4 pe 8 ಶಿ 
389 4% 
Kas DERG 
| pe 
2 Bo 
ಸಥ | 5 
gp § 48 
a೫ B ೫ 
ಸ್‌ ಛ್‌ ಟಿ 1 ಜೆ 
೬೫ ತ್ತ 1 ಕ 
58K ೫ X 
B 12 ಬ್‌ 
೪ನ ಇ ಡೆ 5 
ಎಡ್‌ Bp 3 
ge ಅಸ್ಸ ಗ್ದ 
ಸ ವ್ಯ 
Bus ಛ RU 3 
ಲಿ ಗ (ಇರ SEY ಗ್ದ 3 
2B ಸ 3B ಕ್ಕ BH 4" ಗೆ 

ಜ್ರ ಗ ಸಬೌಟ್ರ ಶಿ ಗಭ ಚ ಈ GHEE B 
SBSDCEMDDIBRUHLBST DHHS a) 
$4 § ಆಟ... 


| 
i483 
ಜವಳ ಗೆ 
BE 
$PEDEM 
ಗಜ ಟಿಟಿ KES 
1೬.1 
Sp, 
Bas BE 
ಇ ಫಟ ಕ್ಟ 4 pg 
5 
» RSG Bw 
ಫಿ Dp 
BBB B 
ಇ... [i 


ಬಾಪು ಪ್ರಷ೦ಚೆ 


14 | ಜುಲೈ 2024 


ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಮುಖ್ಯವಾಗಿ 
ಆದದ್ದು ಅಪರಿವರ್ತನವಾದಿಗಳಿಗೂ. 
ಪರಿವರ್ತನವಾದಿಗಳಿಗೂ ನಡೆದ ಒಂದು 
ಒಪ್ಪಂದ. ಗಾಂಧೀಜಿಗೂ ಸ್ವರಾಜ್ಯ ಪಕ್ಷದ 
ಮುಖಂಡರಿಗೂ, ಆಗಿದ್ದ ಒಪ್ಪಂದವನ್ನು 
ಕಾಂಗೆಸ್‌ ಒಪ್ಪಿಕೊಂಡಿತು. ಗಾಂಧೀಜಿಯ 
ರಚನಾತ್ಮಕ ಕಾರ್ಯಕ್ಕೆ ತಮ್ಮ ಇಡೀ 
ಸಮಯವನ್ನು ಕೊಡಲು 
ಅಪರಿವರ್ತನವಾದಿಗಳೆಲ್ಲರೂ 
ಒಪ್ಪಿಕೊಂಡರು. ಕೊನೆಯ ದಿನ ಗಾಂಧೀಜಿ 
ತಮ್ಮ ಭಾಷಣದಿಂದ ಅಧಿವೇಶನವನ್ನು 
ಮುಕ್ತಾಯಗೊಳಿಸಿದರು . 

ಅಸ್ಪಶ್ಯತಾ ನಿವಾರಣೆಯ ಸಮ್ಮೇಳನದಲ್ಲಿ 
ಗಾಂಧೀಜಿಯ ಭಾಷಣ. 

ಗೆಳೆಯರೇ, 

ಅಸ್ಪಶ್ಯತಾ ನಿವಾರಣೆಯ ವಿಷಯದಲ್ಲಿ 
ನನ್ನ ಅಭಿಪ್ರಾಯವನ್ನು ತಿಳಿಸಲು ಕೇಳುವ 
ಅಗತ್ಯವಿಲ್ಲ, ಎಷ್ಟೋ ಸಲ ಎಷ್ಟೋ 
ಸಾರ್ವಜನಿಕ ವೇದಿಕೆಗಳಿಂದ ನಾನು 
ಹೇಳಿದ್ದೇನೆ. - ಇದೇ ಜನ್ಮದಲ್ಲಿ ನನಗೆ 
ಮೋಕ್ಷ ಸಿಗದಿದ್ದರೆ, ಮುಂದಿನದರಲ್ಲಿ ನಾನು 
ಭಂಗಿಯಾಗಿಯೇ ಹುಟ್ಟಬೇಕು ಎಂಬುದು 
ನನ್ನ ಪ್ರಾರ್ಥನೆ ಎಂದು. ಜನ್ಮತಃ ಕರ್ಮತಃ 
ವರ್ಣಾಶ್ರಮದಲ್ಲಿ 

ನನಗೆ ನಂಬಿಕೆ ಇದೆ. ಆದರೆ ಭಂಗಿ 
ತುಚ್ಚ. ಕೀಳು ಎಂದು ನಾನು 
ತಿಳಿಯುವುದಿಲ್ಲ . ಇಷ್ಟೇ ಅಲ್ಲ, ಎಷ್ಟೋ 
ಜನ ಭಂಗಿಗಳು ಗೌರವಪಾತ್ರರೆಂಬುದನ್ನು 
ನಾನು ಬಲ್ಲೆ. ಎಷ್ಟೋ ಜನ 
ಗೌರವಾರ್ಹರಲ್ಲದ ಬ್ರಾಹ್ಮಣರೂ ಇದ್ದಾರೆ. 
ಈ ಅಭಿಪ್ರಾಯವಿರುವ ನನಗೆ ಮುಂದಿನ 
ಜನ್ಮ ಎಂಬುದೊಂದಿದ್ದರೆ ಅಂತ್ಯಜರ 
ನಡುವೆ ಅಂತ್ಯಜ ನಾಗಿಯೇ ಹುಟ್ಟಬೇಕೆಂದು 
ನಾನು ಬಯಸು! ಸುತ್ತೇನೆ. 

ಆದರೆ ಸವರ್ಣರು ಹೇಗೆ ಈ 
ಅವರ್ಣರನ್ನು ತಿರಸ್ಕರಿಸಬಾರದು 
ಎನ್ನುತ್ತೇನೋ ಹಾಗೆಯೇ ಅವರ್ಣರು 
ಸವರ್ಣರ ವಿಷಯದಲ್ಲಿ ದ್ವೇಷ, ವಿರಸ 
ತೋರಬಾರದು ಎನ್ನುತ್ತೇನೆ. ಪಾಶ್ಚಾತ್ಯರಂತೆ 
ಅವರು ಹಿಂಸಾಮೂಲಕ ತಮ್ಮ ಹಕ್ಕುಗಳನ್ನು 
ಕಸಿಯಬೇಕು ಎಂದು ನಾನು ಹೇಳಲಾರೆ. 
ಈಗ ಜಾಗತಿಕ ಅಭಿಪ್ರಾಯದ ಒಲವು ಈ 
ಬಗೆಯ ಹಿಂಸೆಗೆ ವಿರುದ್ಧವಾಗಿದೆ. 
ಜಗತ್ತಿನಲ್ಲಿ 

ಯಾರೂ ಯಾವುದನ್ನೂ ಹಿಂಸೆಯಿಂದ 
ಸಾಧಿಸಿಕೊಳ್ಳಲಾರರು ಎಂಬುದನ್ನು ನಾನು 
ಸ್ಪಷ್ಟ ಕಾಣುತ್ತೇನೆ. ಆದ್ದರಿ೦ದ ನನ್ನ ಅ೦ತ್ಯಜ 
ಸೋದರರಿಗೂ. ಸರಕಾರಕ್ಕೂ ಹೇಳುತ್ತೇನೆ 


- ತಮ್ಮ ಉದ್ದೇಶ ಸಾಧನೆಗಾಗಿ 
ಹಿಂಸೆಯನ್ನು ಅವಲಂಬಿಸಿದರೆ 
ಖಂಡಿತವಾಗಿಯೂ ಅವರು 
ವಿಫಲರಾಗುತ್ತಾರೆ. ಹಿಂದೂ ಧರ್ಮವನ್ನು 
ಮೇಲಕ್ಕೆತ್ತಲು ಬಯಸುತ್ತೇನೆ . ಅಸ್ಪಶ್ಯರು 
ಹಿಂದೂ ಸಮಾಜದ ಅವಿಭಾಜ್ಯ 
ಅಂಗವೆಂದು ನಾನು ಪರಿಗಣಿಸುತ್ತೇನೆ. 
ಸಮಾವೇಶದಲ್ಲಿ ಒಬ್ಬನೇ ಒಬ್ಬ 
ಭಂಗಿಯನ್ನು ಹೊರತಳ್ಳಿದರೂ ನನಗೆ 
ನೋವಾಗುತ್ತದೆ. ಹೀಗೆ ಮಾಡದೇ ಇದ್ದರೆ 
ಎಲ್ಲ ವರ್ಗ ಭೇದಗಳೂ ಅಳಿದು 
ಹೋಗುತ್ತವೆ ಎಂದು ನಂಬಬೇಡಿರಿ. 
ಗೀತೆಯಲ್ಲಿ ಭಗವಾನ್‌ ಕೃಷ್ಣನು ಬೋಧಿಸಿದ 
ಸರ್ವಸಮಾನತೆಯ ಸಿದ್ಧಾಂತದಲ್ಲಿ ನನಗೆ 
ನಂಬುಗೆ. ನಾಲ್ಕು ವರ್ಣಗಳನ್ನೂ 
ಸಮತೆಯಿಂದ ಕಾಣಬೇಕು ಎಂದು ಗೀತೆ 
ಬೋಧಿಸುತ್ತದೆ. ಬ್ರಾಹ್ಮಣರಿಗೂ, ಭಂಗಿಗೂ 
ಒಂದೇ ಬಗೆಯ ಧರ್ಮವನ್ನು ಅದು 
ಉಪದೇಶಿಸುವದಿಲ್ಲ. ಆದರೆ ಬ್ರಾಹ್ಮಣನಿಗೆ 
ತೋರಿದಷ್ಟೇ ಗೌರವಗಳನ್ನು ಭಂಗಿಗೂ 
ತೋರಿಸಬೇಕು ಎಂದು 
ಒತ್ತಾಯಮಾಡುತ್ತದೆ. ಅದ್ದರಿಂದ ತಮ್ಮನ್ನು 
ಕೀಳಾಗಿ ಕಾಣುತ್ತಾರೆಂದು ಅಸ್ಪಶ್ಯರಿಗೆ 
ಅನಿಸದಂತೆ ನೋಡಿಕೊಳ್ಳುವದು' ನಮ್ಮ 
ಕರ್ತವ್ಯ . ನಮ್ಮ ಎಂಜಲೆಲೆಯಲ್ಲಿ 
ಉಳಿದದ್ದನ್ನು ಅವರ ಹೊಟ್ಟೆಯಪಾಡಿಗಾಗಿ 
ಕೊಡುವುದೂ ಬೇಡ. ನಾವು ಪೂಜಿಸುವ 
ದೇವರನ್ನೇ ಪೂಜಿಸಿ, ತನ್ನ ದೇಹವನ್ನೂ 


ಆತ್ಮವನ್ನೂ ಪರಿಶುದ್ಧವಾಗಿ ಸ್ವಚ್ಛವಾಗಿ 
ಇಟ್ಟುಕೊಳ್ಳುವವನು ಬ್ರಾಹ್ಮಣನೇ ಇರಲಿ, 
ಭಂಗಿಯೇ ಇರಲಿ , ನಾನು ಹೇಗೆ 
ಭೇದಭಾವದಿಂದ ನಡೆಸಿಕೊಳ್ಳಲಿ 9) 
ಭಂಗಿಗೆ ಭೋಜನಶೇಷದ ಅಶುದ್ಧ 
ಆಹಾರವನ್ನು ಕೊಟ್ಟರೆ, ಅಥವಾ ಅವನಿಗೆ 
ಅಗತ್ಯವಿದ್ದಾಗ ವೈಯಕ್ತಿಕ ಸಹಾಯವನ್ನು 
ನೀಡದೇ ಹೋದರೆ ನಾನು ಪಾಪ 
ಮಾಡಿದೆನೆಂದೇ ನನ್ನ ಭಾವನೆ. 

ನನ್ನ ನಿಲುವನ್ನು ನಾನು ಇನ್ನೂ ಹೆಚ್ಚು 
ಸ್ಪಷ್ಟ ಪಡಿಸುತ್ತೇನೆ . ಇವತ್ತು 
ರೂಢಿಯಲ್ಲಿರುವ ಅಸ; ಶೃತೆಯ ವ್ಯವಸ್ಥೆಗೆ 
ಹಿಂದೂ ಧರ್ಮ ಅಧುರವಲ್ಲ ಎಂದು 
ನನ್ನ, ಅಭಿಪ್ರಾಯವಾದರೂ ಕೆಲವು 

ಪರಿಸಿತಿಯಲ್ಲಿ ಒಂದು ಪರಿಮಿತ 
ಅರ್ಥದಲ್ಲಿ ಅಸ್ಪಶ್ಯತೆಯನ್ನು ಹಿಂದೂ 
ಧರ್ಮ ಒಪ್ಪತ್ತದೆ. . ಉದಾಹರಣೆಗೆ, 
ಹೊಲಸು ಪದಾರ್ಥಗಳನ್ನು ಮುಟ್ಟಿದ ಸಲ 
ಸಲಕ್ಕು ನಮ್ಮ ತಾಯಿ ಅಸೃಶ್ಯಳಾಗುತ್ತಾಳೆ . 
ಅದು ತತ್ಕಾಲ ಮಾತ್ರ, ಆಕೆ ಸ್ನಾನಮಾಡಿದ 
ಮೇಲೆಯೇ ಶುಚಿಯಾಗುತ್ತಾಳೆ. ನಾನು 
ವೈಷ್ಣವನಾದ್ದರಿ೦ಂದಲೇ ಜನ್ಮತಃ ಯಾರೂ 
ಅಸ್ಪಶ್ಯರು ಎಂದು ನಾನು ನಂಬುವದಿಲ್ಲ. 
ಧರ್ಮದಲ್ಲಿ ಹೇಳುವ ಅಸ್ಪಶೃತೆ 
ಸ್ವಾಭಾವಿಕವಾಗಿ ಬಹಳ ತಾತ್ಕಾಲಿಕ. 


ಆದ್ದರಿಂದ ಅದನ್ನು ಸುಲಭವಾಗಿ 


ನಿವಾರಿಸಬಹುದು. ಅದು ಆ ಕೆಲಸಕ್ಕೆ 
ಸಂಬಂಧಿಸಿದ್ದೇ ವಿನಃ ಕೆಲಸ 


ಬಾಪು ಪ್ರಷ೦ಚೆ 


15 |ಜುಲೈ 2024 


೫ 4 ಈ 
ಇ 88 ಸ 3 
B (ಪ ಟ್ಟಿ ಕ ನ್‌ಂ p 
ಕ 38 1 ಸ 
4 ಸ ಸ್ಥ 5 pc ಕ್ಲ 
94 ಬ್ಯ ಧ್ರ $ 
ಕ್ಟ] [4 8 ಭಜ 
9 B Me: ೦೫ B 
ಸಬ po ಎ 
HE BR ಖು > 5 
ಫೇ ಣಾ 5 4 . 3 
44% iH 1 ಬ 
CR Bo 3% bbb 
2 FR a8 23 98೮ 
18 7 1೨ ಗ್ರ ಡಿ೪೫೪0॥ 


jos ES 
೫... . 1) 


ತೆ © 
B93 


“He 
ನಿತ 


25588 


ಬಾಪು ಪೆಸಂಚ 


16 | ಜುಲೈ 2024 


ತಿನ್ನಬಾರದು ಇದನ್ನು ಅವನು ಸಾಕಷ್ಟು 
ಮಟ್ಟಿಗೆ ವಿವೇಚಿಸಬಲ್ಲ. ನನ್ನ ಮಟ್ಟಿಗೆ 
ನಾನು ಮುಸಲ್ಮಾನರ ಮನೆಗಳಲ್ಲಿ 
ಊಟಮಾಡಲು ಸಂಕೋಚ ಪಡುವದಿಲ್ಲ. 

ಆದರೆ ನನ್ನ ಆಹಾರದ ಬಗ್ಗೆ ಕೆಲವು 
ಕಟ್ಟು ನಿಟ್ಟಾದ ನಿಯಮಗಳನ್ನು 
ಇಟ್ಟುಕೊಂಡಿದ್ದೇನೆ. 

ಅಲಿಘಡದಲ್ಲಿ ನಡೆದ ಒಂದು ಸಂಗತಿ 
ಹೇಳುತ್ತೇನೆ. ಸ್ಥಾಮಿ ಸತ್ಯದೇವರೂ, ನಾನೂ, 
ಖ್ವಾಜಾ ಸಾಹೇಬರ ಅತಿಥಿಗಳಾಗಿದ್ದೆವು. 
ನನ್ನ ಅಭಿಪ್ರಾಯಗಳಂತೆ ಸ್ವಾಮಿ ಸತ್ಯದೇವರ 
ಅಭಿಪ್ರಾಯಗಳು ಇರಲಿಲ್ಲ. ಈ ಬಗ್ಗೆ 
ಇಬ್ಬರಿಗೂ ವಾದವಾಯಿತು. ನನ್ನ ಪ್ರಕಾರ 
ಮುಸಲ್ಮಾನ ಕೊಟ್ಟ ಆಹಾರವನ್ನು 
ನಿರಾಕರಿಸುವುದು ತಪ್ಪು. ಅದೇ ನೀವು 
ನಿಮ್ಮ ನಿಯಾಮಕ ಧರ್ಮವನ್ನು ಮೀರಿ 
ನಡೆಯುವದು ನಿಮ್ಮ ಮಟ್ಟಿಗೆ ತಪ್ಪು 
ಆದ್ದರಿಂದ ಸ್ಥಾಮಿ ಸತ್ಯದೇವರಿಗೆ ಪ್ರತ್ಯೇಕ 
ಅಡಿಗೆಯ ವ್ಯವಸ್ಥೆ ಆಯಿತು. ಬಾರೀ 
ಸಾಹೇಬರ ಅತಿಥಿಯಾಗಿದ್ದಾಗಲೂ ಅಷ್ಟೇ. 
ಒಬ್ಬ ಬ್ರಾಹ್ಮಣ ಪರಿಚಾರಕನನ್ನು ಕರೆಸಿ, ಎಲ್ಲ 
ಪದಾರ್ಥಗಳನ್ನು ಅಂಗಡಿಯಿಂದ 
ಹೊಸದಾಗಿ ತರಬೇಕೆಂದು ಕಟ್ಟುನಿಟ್ಟಾಗಿ 
ಅಪ್ಪಣೆಯಾಯಿತು. ಇಷ್ಟೇಕೆ ಕಷ್ಟ 
ತೆಗೆದುಕೊಂಡಿರಿ ಎಂದು ಕೇಳಿದಾಗ, ತಾನು 
ಏನೋ ಗುಟ್ಟಾಗಿ ನನ್ನನ್ನೂ ನನ್ನ 
ಜತೆಗಾರರನ್ನೂ ಪರಿವರ್ತನೆ ಮಾಡಲು 
ಉಪಾಯ ಮಾಡಿದ್ದಾನೆ ಎಂದು 
ಸಾರ್ವಜನಿಕರು ಸ್ವಲ್ಪವೂ ಸಂದೇಹ 
ಪಡದಿರಲಿ ಎಂದು ಇಷ್ಟೆಲ್ಲ ಮಾಡಿದೆ 
ಎಂಬುದಾಗಿ ಬಾರೀ ಸಾಹೇಬರು 
ಹೇಳಿದರು. 


ಈ ಒಂದೇ ಸಂಗತಿ ನನಗೆ ಬಾರೀ 
ಸಾಹೇಬರಲ್ಲಿ ಇದ್ದ ಗೌರವ ಹೆಚ್ಚಿಸಿದ್ದು. 
ಕೆಲವು ವೇಳೆ ಅವರು ತಪ್ಪು ಮಾಡುತ್ತಾರೆ. 
ಆದರೆ ಅವರ ಸ್ವಭಾವ ಮಗುವಿನ ಹಾಗೆ 
ಸರಳ, ಮತ್ತು ಮುಗ್ಧ ಕೆಲವು ವೇಳೆ ಜನರು 
ಅವರ ವಿಷಯವಾಗಿ ಎಷ್ಟೋ ಕಟುವಾಗಿ 
ದೂರುತ್ತಾರೆ. ಆದರೆ ನನಗೆ ಅವರ ಬಗೆಗಿದ್ದ 
ಮೊದಲಿನ ಅಭಿಪ್ರಾಯವೇ ಸ್ಥಿರವಾಗಿದೆ. 

ಈ ವಿಷಯವಾಗಿ ಬಹಳ ದೀರ್ಫವಾಗಿ 
ಹೇಳಿದ್ದೇನೆ. ನಿಮ್ಮ ಸಂಗಡ ( ಅಸ್ಪಶ್ಯರು 
) ಪೂರಾ ಸ್ಪಷ್ಟವಾಗಿ ಇರಬಯಸುತ್ತೇನೆ. 
ನಿಮ್ಮ ಸಂಗಡ ವ್ಯವಹಾರದಲ್ಲಿ ಯಾವುದೇ 
ಬಗೆಯ ಧೂರ್ತವರ್ತನೆಯನ್ನು ಅನುಸರಿಸ 
ಬಯಸುವದಿಲ್ಲ. ಅದೇಕೆ, ಯಾರೊಂದಿಗೂ 
ಅಂಥ ವರ್ತನೆ ಇಲ್ಲ. ನಿಮಗೆ ನಾನು 
ಯಾವ ಸುಳ್ಳು ಕಲ್ಪನೆಯನ್ನೂ 
ಕೊಡುವದಿಲ್ಲ. ಪ್ರಲೋಭನ ತೋರಿಸಿ ನಿಮ್ಮ 


ಬೆಂಬಲ ಪಡೆಯುವದಿಲ್ಲ. ಸ್ವರಾಜ್ಯ ಪ್ರಾಪ್ತಿಗೆ 
ನಿವಾರಣೆ ಅತ್ಯಗತ್ಯ .ನನಗೆ ಸ್ವರಾಜ್ಯ ಬೇಕು. 
ಆದ್ದರಿಂದ ಅಸ್ಪಶ್ಯತೆಯನ್ನು 
ನಿವಾರಿಸಬಯಸುತ್ತೇನೆ. ನನ್ನ ಯಾವುದೇ 

ರಾಜಕೀಯ ಲಾಭಕ್ಕಾಗಿ ನಿಮ್ಮನ್ನು 
ನಾನು ದುರುಪಯೋಗ 
ಪಡಿಸಿಕೊಳ್ಳುವುದಿಲ್ಲ. ನನ್ನ ಅಸ್ಪಶ್ಯತಾ 
ಸಮಸ್ಯೆ ಸ್ವರಾಜ್ಯಕ್ಕಿಂತ ಹಿರಿದಾದುದು. 
ಅಸ್ಪಶ್ಯತೆ ಹೋಗಬೇಕೆಂದು ನನಗೆ 
ಆತುರ. ಏಕೆಂದರೆ ನನ್ನ ಪಾಲಿಗೆ 
ಅದೊಂದು ಪ್ರಾಯತ್ಚಿತ್ರ, ತಪಸ್ಸು ಅಸೃಶ್ಯರ 
ಶುದ್ಧಿಯನ್ನು ನಾನು ಮಾಡುವದಿಲ್ಲ. 

ಅದು ಮೂರ್ಹ್ಪತನವಾದೀತು . 
ಆದರೆ. ನನ್ನ ಶುದ್ಧಿ ಮತ್ತು ಹಿಂದೂ 
ಧರ್ಮದ ಶುದ್ದಿ ಆಗಬೇಕಾಗಿದೆ. ಈ 
ಕೆಡುಕಿಗೆ ಆಸ್ಪದ ಕೊಟ್ಟು ಹಿಂದೂ ಧರ್ಮ 
ಬಹಳ ದೊಡ್ಡ ಪಾಪ ಮಾಡಿದೆ. 
ಪರರಿಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವದು 
ಸಾಧ್ಯವಿದ್ದರೆ ನಾನೇ ಅದಕ್ಕಾಗಿ ಪ್ರಾಯಶ್ಚಿತ್ತ 
ಮಾಡಿಕೊಂಡು ಈ ಪಾಪ ವಿಮೋಚನೆ 
ಮಾಡಲು ಕಾತರನಾಗಿದ್ದೇನೆ. 


ಈ ಉದ್ದೇಶ ಸಾಧನೆಗಾಗಿ ನನಗಿರುವ 
ಮಾರ್ಗ ಅಹಿಂಸೆಯದು ಮತ್ತು ಸತ್ಯದ್ದು 
ಮಾತ್ರ. ಒಬ್ಬ ಅಸ್ಪಶ್ಯ ಮಗುವನ್ನು ನಾನು 
ದತ್ತು ಮಾಡಿಕೊಂಡಿದ್ದೇನೆ. ನನ್ನ 
ಹೆಂಡತಿಯನ್ನು ನನ್ನ ಅಭಿಪ್ರಾಯಕ್ಕೆ 
ಸಂಪೂರ್ಣವಾಗಿ ಒಲಿಸಿಕೊಳ್ಳಲು ಆಗಿಲ್ಲ 
ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. 
ನಾನು ಆ ಮಗುವನ್ನು ಪ್ರೀತಿಸುವಂತೆ ಆಕೆ 
ಪ್ರೀತಿಸಲು ಸಾಧ್ಯವಾಗಿಲ್ಲ. ಆದರೆ ಸಿಟ್ಟಿನಿಂದ 
ನನ್ನ ಹೆಂಡತಿಯನ್ನು ಪರಿವರ್ತನೆ 
ಮಾಡಲು ಆಗದು. ಪ್ರೀತಿಯಿಂದಲೇ 
ಮಾಡಬೇಕು. ನಮ್ಮವರು ಯಾರಾದರೂ 
ನಿಮ್ಮ ವಿಷಯದಲ್ಲಿ ತಪ್ಪು ಮಾಡಿದ್ದರೆ ನಿಮ್ಮ 
ಕ್ಷಮೆ ಬೇಡುತ್ತೇನೆ. ನಾನು ಪೂನಾದಲ್ಲಿದ್ದಾಗ 
ಕೆಲವು ಅಸ್ಪಶ್ಯಬಂದು ಹಿಂದೂಗಳು ಅಸ್ಪಶ್ಯ 
ವಿಷಯಕ್ಕೆ ತಮ್ಮ ಮನೋಭಾವವನ್ನು ತಮ್ಮ 
ವರ್ತನೆಯನ್ನು ಬದಲಿಸಿಕೊಳ್ಳದಿದ್ದರೆ 

ತಾವು ಹಿಂಸಾಪ್ರಯೋಗ 
ಮಾಡಬೇಕಾಗುತ್ತದೆಂದು ಹೇಳಿದರು. 
ಹಿಂಸೆಯಿಂದ ಅಸ್ಪಶ್ಯತೆಯನ್ನು 
ತೊಡೆದುಹಾಕಲು ಸಾಧ್ಯವೇ? ಅಸ್ಪಶ್ಯರ 
ವಿಮೋಚನೆಯು ಇಂಥ ವಿಧಾನಗಳಿಂದ 
ಬಂದೀತೇ? ಸರಿಯಾದ ಆಚರಣೆ ಮತ್ತು 
ಸಹನಶೀಲ ತರ್ಕ ಇವುಗಳಿಂದ ಮಾತ್ರ 
ಸಂಪ್ರದಾಯಸ್ಥ ಹಿಂದೂಗಳನ್ನು 
ಮತಾಂಧತೆಯಿಂದ 
ಪರಾವೃತ್ತಗೊಳಿಸಬಹುದು. ಅವರಲ್ಲಿ 


ಪರಿವರ್ತನೆ 

ಬರುವವರೆಗೆ ಈಗಿರುವ ನಿಮ್ಮ 
ಸ್ಥಿತಿಯನ್ನು ಸಹನೆಯಿಂದ 
ನುಂಗಿಕೊಂಡಿರಬೇಕೆಂದು 
ಕೇಳಿಕೊಳ್ಳುತ್ತೇನೆ. ನಿಮ್ಮ ಜೊತೆಯಲ್ಲಿದ್ದು, 
ನಿಮ್ಮ ಸುಖ ದುಃಖಗಳಲ್ಲಿ 
ಪಾಲುಗೊಳ್ಳಲು ನಾನು ಸಿದ್ಧ, ಇತರ 
ಜಾತಿಗಳವರಿಗೆ ಯಾವ ದೇವಸ್ಥಾನದಲ್ಲಿ 
ಪ್ರವೇಶ ಇದೆಯೋ ಅವುಗಳಲ್ಲಿ ಪೂಜೆ 
ಮಾಡುವ ಹಕ್ಕು ನಿಮಗೂ ಇರಬೇಕು. 
ಇತರ ಜಾತಿಗಳವರ ಮಕ್ಕಳಿಗೆ ಯಾವ 
ಶಾಲೆಯಲ್ಲಿ ಪ್ರವೇಶ ಇದೆಯೋ, ಅಲ್ಲಿಗೆ 
ಯಾವ ಭೇದವೂ ಇಲ್ಲದೆ ನಿಮ್ಮ 
ಹುಡುಗರು ಹೋಗಬೇಕು. ದೇಶದ 
ಅತ್ಯುನ್ನತ ಪದವಿಗೆ, ವೈಸರಾಯ್‌ 
ಪದವಿಗೂ ಕೂಡ ನೀವು 
ಅರ್ಹರಾಗುವಂತೆ ಆಗಬೇಕು. 

ಅಸ್ಪಶ್ಯತಾ ನಿವಾರಣೆಗೆ ನನ್ನ ವಾಖ್ಯೆ 
ಇದು. ಆದರೆ ನನ್ನ ಧರ್ಮ 
ತೋರಿಸಿಕೊಟ್ಟ ಮಾರ್ಗದಲ್ಲಿ ನಡೆದು 
ಮಾತ್ರ ನಾನು ನಿಮಗೆ ನೆರವಾಗಬಲ್ಲೆ. 
ಪಾಶ್ಚಾತ್ಯ ಪದ್ಧತಿಗಳನ್ನುಅನುಸರಿಸಿ ಅಲ್ಲ. 
ಹಾಗೆ ಮಾಡಿದರೆ ಹಿಂದೂ ಧರ್ಮವನ್ನು 
ನಾನು ರಕ್ಷಿಸಲಾರೆ. ನಿಮ್ಮದು ಪವಿತ್ರ 
ಉದ್ದೇಶ, ಪವಿತ್ರ ಚಳವಳಿ. ದೇವ ವಿರು 
ಮಾರ್ಗವನ್ನು ಅನುಸರಿಸಿದರೆ ಪವಿತ್ರ 
ಕಾರ್ಯ ಸಿದ್ದಿಸಿತೇ? ಅದ್ದರಿಂದ 
ಪಾಶವೀ ಶಕ್ತಿಯ ಮೂಲಕ ನಿಮ್ಮ 
ಪರಿಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳುವ 
ಮಾರ್ಗವನ್ನು ಬಿಟ್ಟುಬಿಡಿರಿ ಎಂದು ನಾನು 
ವಿನಂತಿಸಿಕೊಳ್ಳುತ್ತೇನೆ. ಪ್ರಾಮಾಣಿಕವಾಗಿ, 
ಹೃದಯಪೂರ್ವಕವಾಗಿ, ತನ್ನ ಹೃದಯಸ್ಥ 
ಪರಮಾತ್ಮನನ್ನು ಧ್ಯಾನಿಸಿದರೆ ಮನುಷ್ಯನಿಗೆ 
ಮೋಕ್ಷ ಸಿಗುತ್ತದೆಂದು ಗೀತೆ ಹೇಳುತ್ತದೆ. 
ಧ್ಯಾನ ಜವಳಿ ದೇವರ ಬಾಗಿಲ 
ಕಾಯುವದು. ದೇವರ ಚಿತ್ತವನ್ನು 
ಕಾಯುತ್ತ ನಿಂತರೆ ಮೋಕ್ಷದ ಅತ್ಯುನ್ನತ 
ಆನಂದವೇ ಸಿಗುತ್ತದೆ ಎಂದ ಮೇಲೆ 
ಅಸ್ಪಶ್ಯತಾ ನಿವಾರಣೆಯೂ ಬೇಗನೇ 
ಆಗದಿದ್ದೀತೇ? ದೇವರ ಬಾಗಿಲ 
ಕಾಯುವದು ಎಂದರೆ ಹೆಚ್ಚು ಹೆಚ್ಚು 
ಪರಿಶುದ್ಧ ಪ್ರಾರ್ಥನೆಮಾಡಿ ಪರಿಶುದ್ಧತೆ 
ಪಡೆದರೆ ಅಸ್ಪಶ್ಯತಾ 
ನಿವಾರಣೆಯಾಗುತ್ತದೆ. ಸ್ವರಾಜ್ಯ 
ಪ್ರಾಪ್ತಿಯೂ ಹತ್ತಿರ ಬರುತ್ತದೆ. 

(ಈ ಭಾಷಣ ಯಂಗ್‌ ಇಂಡಿಯಾ 
ಪತ್ರಿಕೆಯಲ್ಲಿ 22-1-1925 ರಂದು 
ಪ್ರಕಟವಾಗಿದೆ ) 


ಬಾಪು ಪ್ರಸಂಚೆ 


17 |ಜುಲೈ 2024 


20 


ನೀಡಿದ್ದರು.19: 


ಬಾಘೆ ಪ್ರಷ೦ಂಚೆ 


ಸ್ರಿ 
ಜುಲೈ 2024 


18 | 


ಜೊತೆ 


ಡೆ 
ಗ 
ಜಿ. 
3 
f 


https://archive.org/details/tgs.gandhidarshana0000bvgh 


ಗಾಂಧಿ ದರ್ಶನ' ವನ್ನು 


ನೋಡಬಹುದು, ಓದಬಹುದು) 


ಡ್‌ 


(ಈ ಲಿಂಕ್‌ ತೆರೆದು ಹಳೆಯ ಪುಸ್ತಕ 


ಅರವಿಂದ ಚೊಕ್ಕಾಡಿ (ಫೇಸ್‌ ಬುಕ್‌ ಪುಟದಿಂದ) 


ಬಾಘು ಪ್ರಸಂಚೆ 


ಮಹಾತ್ಮ ಗಾಂಧಿಯವರ 
ಮಹತ್ವಗಳು 


* ಇಂಡಿಯಾ ಅಲ್ಲದೆ, ಲಂಡನ್‌, ಅಮೆರಿಕೆ ,ಸೌತ್‌ ಆಫ್ರಿಕೆ, ಸ್ಟಿಟ್ಟರ್‌ ಲ್ಯಾನ್ಸ್‌, ಫ್ರಾನ್ಸ್‌,ಕೆನಡಾ, ಸ್ಟೇನ್‌, 
ಉಗಾಂಡಾ, ದುಬೈ, ಶ್ರೀಲಂಕಾ ಹೀಗೆ ಜಗತ್ತಿನ 184 ರಾಷ್ಟಗಳ ಪ್ರಮುಖ ಸ್ಥಳಗಳಲ್ಲಿ ನಮ್ಮ ರಾಷ್ಟ್ರಪಿತನ 
ಪ್ರತಿಮೆಗಳು ಪ್ರತಿಸ್ಥಾಪನೆಗೊಂಡಿವೆ . 

* ಡಿಸೆಂಬರ್‌ 14 , 2022 ರಂದು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಗಾಂಧಿ ಪ್ರತಿಮೆ 
ಲೋಕಾರ್ಪಣೆಯಾಗಿದೆ. ಈ ಪ್ರತಿಷ್ಠಿತ ಸ್ಥಾನ ಪಡೆದ ಭಾರತ ಅಷ್ಟೇ ಅಲ್ಲ, ಪ್ರಪಂಚದ ಏಕೈಕ ನೇತಾರ 
ಬಾಪೂ. 

* ಕೇಂಬ್ರಿಡ್ಜ್‌ ವಿಶ್ವ ವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಕುರಿತು ಬೋಧನೆ ಮಾಡಲಾಗುತ್ತಿದೆ. 
ಬಾಪೂ ಪ್ರತಿಪಾದಿಸಿದ ತತ್ವ - ಸಿದ್ಧಾಂತಗಳು, ಸತ್ಯ ಅಹಿಂಸಾ ಮಂತ್ರ, ಅವರು ನಡೆದು ಹೋದ 
ಶಾಂತಿಯ ಪಥ ಮನುಕುಲ ಉಳಿಯಲು ಅಂತಿಮ ಮಾರ್ಗವೆಂದು ಮನವರಿಕೆ ಮಾಡಿ ಕೊಡಲಾಗುತ್ತಿದೆ. 

ಶಿ ಸರ್ವರನ್ನು ಪ್ರೀತಿಸುವುದು ಗಾಂಧೀಜಿಯವರ ಜೀವನದ ಪ್ರಮುಖ ಆದ್ಯತೆಯಾಗಿತ್ತು. ಮಹಾತ್ಮನ 
ಮಾನವೀಯ ಮೌಲ್ಯಗಳನ್ನು ಬೋಧಿಸಲಾಗುತ್ತಿದೆ. 

* ಚೀನಾ, ಜಪಾನ್‌ ಗಳಲ್ಲಿ 0 ದಿಂದ 15 ನೇ ತರಗತಿಯವರೆಗೆ ಗಾಂಧೀಜಿಯವರ ಕುರಿತು ಪಾಠ 
ಮಾಡಲಾಗುತ್ತಿದೆ . 


6 ಪ್ರಪಂಚದ 1262 ಕಡೆ ಗಾಂಧೀಜಿಯವರ Mahatma Gandhi research centre (MGRC) 
ಹೆಸರಿನ ಅಧ್ಯಯನ ಕೇಂದ್ರಗಳಿವೆ. 

6 ಚರ್ಚಿಲ್‌ - ಒಂದು ಅರ್ಥದಲ್ಲಿ ನಮಗೆ ರಾಜಕೀಯ ವೈರಿಯಾಗಿದ್ದವರು. ಎರಡು ಸಲ ಇಂಗ್ಲೆಂಡ್‌ ನ 
ಪ್ರಧಾನಿ ಕೂಡಾ ಆಗಿದ್ದವರು. 1931ರಲ್ಲಿ ಗಾಂಧೀಜಿಯವರನ್ನು 'ಹಾಫ್‌ ನೇಕೆಡ್‌ ಫಕೀರ ' ಎಂದು 
ಮೂದಲಿಸಿದ್ದವರು. 'ಸ್ಟಾತಂತ್ಯ ಕೇಳಲು ಬಂದ ಇಂಡಿಯನ್‌ ಬೆಗ್ಗರ್‌' ಎಂದು ಅಪಮಾನ ಮಾಡಿದ್ದವರು. 
ಗಾಂಧಿಯನ್ನು ಕಂಡರೆ ನಖಸಿಖಾಂತ ಉರಿಯುತ್ತಿದ್ದವರು ಮತ್ತು ಕೊನೆಯವರೆಗೂ ದ್ವೇಷ ಮಾಡಿದವರು 
. 1948 ರಲ್ಲಿ ಹಂತಕನ ಗುಂಡಿಗೆ ಸರ್ವೋದಯ ಫಿಲಾಸಫಿಯ ಸರ್ವೋಚ್ಚ ನೇತಾರ ಬಾಪೂಜಿ 
ಬಲಿಯಾದರು. ಆಗ ನಿವೃತ್ತ ಜೀವನದಲ್ಲಿದ್ದ ಚರ್ಚಿಲ್‌ ಗಾಂಧಿ ಹತ್ಯೆಯ ಸುದ್ದಿಯನ್ನು ಕೇಳಿದ ಕೂಡಲೇ 
ಈ ರೀತಿ ಉದ್ಧಾರ ತೆಗೆದರು. " ಗಾಂಧಿ ಕೊಲೆಯಾದರು. ಅನ್ನುವ ಸುದ್ದಿಯನ್ನು ಕೇಳಿ ನನ್ನ ಹೃದಯ 
ಸ್ತಂಬಿತಗೊಂಡಿತು '. ಪ್ರತಿ ಸಲವೂ ಗಾಂಧಿ ಸಹೃದಯ ಸ್ನೇಹಿತ' ಎಂದು ನನ್ನನ್ನು ಕರೆಯುತ್ತಿದ್ದಾಗ, 
ಆತನಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ನನ್ನ ಅಧಿಕಾರ ದರ್ಪದಿಂದ ' ಅನರ್ಹ ವ್ಯಕ್ತಿಯಂತೆ pl 
ನಡೆದುಕೊಂಡೆ ಎಂದು ತನ್ನ ಆತ್ಮ ಚರಿತ್ರೆಯಲ್ಲಿ ಚರ್ಚಿಲ್‌ ಬರೆದುಕೊಂಡಿದ್ದಾರೆ . 

* ಜಗತ್‌ ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್‌ ಐನ್‌ಸ್ಟೀನ್‌ ಅವರು ತಮ್ಮ ಹೊಸ ಮನೆ ಕಟ್ಟಿದಾಗ ಅಲಂಕಾರಕ್ಕಾಗಿ 
ಯಾರ ಭಾವಚಿತ್ರವನ್ನು ಹಾಕಿಕೊಳ್ಳಲು ಒಪ್ಪಲಿಲ್ಲ ಗಾಂಧೀಜಿಯವರ ಭಾವಚಿತ್ರವನ್ನು ಬಿಟ್ಟು ಅದೇ ರೀತಿ 
ಅಮೆರಿಕೆಯ ನಿಗ್ರೋಗಳ ನಾಯಕ ಡಾಕ್ಟರ್‌ ಮಾರ್ಟಿನ್‌ ಲೂಥರ್‌ ಕಿಂಗ್‌ ಜ್ಯುನಿಯರ್‌, ಬರಾಕ್‌ 
ಒಬಾಮಾ ಮತ್ತು ಇಸ್ರೇಲ್‌ ಪ್ರಥಮ ಪ್ರಧಾನಿ ತಮ್ಮ ವೈಯಕ್ತಿಕ ಕೊಠಡಿಯಲ್ಲಿ ಗಾಂಧೀಜಿಯವರ 
ಭಾವಚಿತ್ರವನ್ನು ಮಾತ್ರ ಹಾಕಿಕೊಂಡರು. ಅಂತೆಯೇ, ತಮಿಳುನಾಡಿನ ಜೆ.ಸಿ.ಕುಮಾರಪ್ಪ ಮತ್ತು 
ಬೆಂಗಳೂರಿನ ನರಸಿಂಹಯ್ಯ ಅವರೂ ಸಹ ಗಾಂಧೀಜಿಯವರ ಭಾವಚಿತ್ರವನ್ನು ಬಿಟ್ಟು ಬೇರೆ ಯಾವ 
ನಾಯಕರ ಫೋಟೋವನ್ನು ಹಾಕಿಕೊಂಡಿರಲಿಲ್ಲ. 


(ಸಂಗ್ರಹ : ನೇತಾಜಿ ಗಾಂಧಿ) 


20 | ಜುಲೈ 2024 


GANDHI orieft 
ಜಟ 


NDH fri Karnataka Gandhi 
ಸ Smarak Nidhi 
| Gandhi Bhavan, Bengaluru 
Ww 
023 


75" ಕಮ] of the Central Gandhi Smarak Nidhi, New Delhi 


MAHATMA GANDHI FOR THE 27" CENTURY 
Building A Future of Peace, Justice, Fraternity 


and Sustainable Development 


€ 24-25 August 2024 © Gandhi Bhavan 
Kumara Park East, Bengaluru - 560 001 


The Gandhi Smarak Nidhi Karnataka is greatly pleased to invite you to a two-day 
International Seminar in Bengaluru, India on 24-25 August 2024. We are hosting 
this seminar to commemorate the 75th anniversary of the Central Gandhi Smarak 
Nidhi, a pre-eminent Gandhian organisation founded in 1949. 


ನವದೆಹಲಿಯ ಕೇಂದ್ರ ಗಾಂಧಿ ಸ್ಮಾರಕ ನಿಧಿಯ 75ನೇ ವರ್ಷದ 
ಸಂಸ್ಮರಣೆಗಾಗಿ ಅಂತರ ರಾಷ್ಟ್ರೀಯ ವಿಚಾರ ಸಂಕಿರಣ 


ಕ್ಕಾಗಿ 


ಲಂ 


) ಸ್ಥಿರ ಅಭಿವೃದ್ಧಿಯ ನಿರ್ಮಾಣ 


ಎ 


21ನೇ ಶತಮಾನಕ್ಕೆ ಮಹಾತ್ಮಗಾಂಧೀಜಿ 
ಸಹೋದರತ್ಹಮತ್ತು ಸು 


ಭವಿಷ್ಯದ ಶಾಂತಿ, ನ್ಯಾಯ, 


ನಾಗರಿಕರಾಗಿ ವಿಶ್ವ 


f 
Ls 
$s 
ks 
§ 
B 
p 
ಗ್ದ 


ರಾಜ್ಯ 


ಏಚಾರ 
ಸಂಆರಣ 


i 
ಲ 


8 
3 
Kd 
ಪೊ 
ಜು 
ಗ್ದ 
B 
2 


3 


2 

ಹ್‌ 

ಡ್‌ 
ಡಡ 1] 
ಡೆಸ್‌ 1 
BBG ಟ್ರ 
ಇ ವಡಿ ಲ್‌ 
ತ 1 ಚಟ್ಟ 
Bp 
Bru 9೮S 
fy (2. 
ಇಗ್ಗಗ್ನ Cg 
BPG ೫ ಇನ 
ಎಬಿ ಗೃತ್ತಿದ್ದ | 
ಚ ತ 7 12] 
MELT ತಟ 
HF 8] 
ಇಗ ॥ 21ಕ್ತಿ 
ಜನತ gn 
SBE 
35S 
«BES 
4282 B 
P2858 
REDO 
BRR SD 
ಇಂ ೬8 
ಆ ್ಪ«ಶಿಶ್ಛ ಗ ಅಚ್ಚ 
ವಸಿಸಶತ ಚ ಜೃಶಟ 
೨ 1169 | ತ್ತಿ 
25S ಗ ಚ್ಮ 
PUN ಪೂಟಿ ವಾತಿ“ ಸೂ 
3 as 
3 2 BEE 
Eg BSB 
೫೨ರ 2 
35S BRE 
BRaa BRD 


ಏಕ ? 


ಎ 
ನು 


ಹಾಗೂ 


ಇತರೆ ಮಾನವತಾ 
ಬ 


ವಾದಗಳು 
ಯೆಗಳ ಹಿನ್ನೆಲೆಯಲ್ಲಿ 


ಗಾಂಧೀ ವಾದ ಮತ್ತು 
ಸಮಕಾಲೀನ ಜಾಗತಿಕ 


ತ್ರಿ 


ಸವಾಲುಗಳನ್ನು 
ಅರಿಯುವ ಒಂದು 


ಪ್ರಯತ್ನ . 


ಚ 


ಕ್ತಿಯು ಜಾಗತಿಕ ಹ. 


ಪ್ರತಿಯೊಬ್ಬರ ದುರಾಶೆಯ: 


ಧೀಜಿಯವರ ೮ 


ಗಾಂಧೀಜಿಯವರು " ಮಾನವೀಯತೆಯ ಏರು! 
ಸ ಹೆ 
ಧಿಃ 
ನ್ನು 


ಹೊರ: 


ಲ್ಲದೆ! 


ಡಿ ತ 
ME 


ದಲಾಗಿದ್ದರೂ ಅವರ ಪ್ರಯೋಗಗಳ 


ಟೆ 


ಬಾಘು ಪ್ರಸಂಚೆ 


22 | ಜುಲೈ 2024 


ಮೂಲಸಾರವು ನಮ್ಮ ಜಗತ್ತಿಗೆ ಪ್ರಮುಖ 
ಪಾಠಗಳನ್ನು ಕಲಿಸಿದೆ . ಗಾಂಧಿ ಆಧುನಿಕ 
ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು 
ವಿರೋಧಿಸುತ್ತಿದ್ದರು ಎನ್ನುವ ತಪ್ಪು ಕಲ್ಪನೆ 
ವ್ಯಾಪಕವಾಗಿ ಹಬ್ಬಿದೆ. ಆದರೆ ಇದು 
ಸತ್ಯವಲ್ಲ. ಅವರು ಪ್ರಣಯದ ಎಲ್ಲೆ, 
ಜ್ಞಾನ ಮತ್ತು ತಾಂತ್ರಿ! 
ಆವಿಷ್ಕಾರಗಳ ಪ್ರತಿಪಾದಕರಾಗಿದ್ದರು . ಇವು 
ಮಾನವೀಯತೆಯ ತೊಂದರೆಗಳನ್ನು 
ನಿವಾರಿಸುತ್ತವೆ ; ಜಗತ್ತಿನ ನಿಗೂಢತೆಯ 
ಹಿಂದೆ ಅಡಗಿರುವ ಸತ್ಯವನ್ನು ಹುಡುಕಲು 
ನೆರವಾಗುತ್ತವೆ ಎನ್ನುವ ಬಗ್ಗೆ ಅವರಿಗೆ 
ಅಪರಿಮಿತ ವಿಶ್ವಾಸವಿತ್ತು , “ 
ಪ್ರತಿಯೊಂದನ್ನೂ ವಿಜ್ಞಾನವನ್ನಾಗಿ ಅಥವಾ 
ಪ್ರಣಯವನ್ನಾಗಿ ಪರಿವರ್ತಿಸಿ ಕೊಳ್ಳಬಹುದು 
“ ಎಂದು ಗಾಂಧಿ ಹೇಳಿದ್ದಾರೆ . ವಿಜ್ಞಾನ 
ಮತ್ತು ತಾಂತ್ರಿಕತೆಯನ್ನು ಅನೈತಿಕವಾಗಿ 
ಮತ್ತು ವಿಚ್ಛೆದ್ರಕಾರಕವಾಗಿ 
ಬಳಸಿಕೊಳ್ಳುವುದರ ವಿರುದ್ಧ ಇದು 
ಗಾಂಧೀಜಿ ನೀಡಿದ ಎಚ ಕೆಯಾಗಿತ್ತು dl 


ಗಾಂಧೀಜಿಯವರ ಬಗ್ಗೆ ಇನೆ 
ಅಪಪ್ರಚಾರ ವಿಪರೀತವಾಗಿ ಹಬ್ಬು. 


ಗಾಂಧೀಜಿಯವರು ಸ್ವದೇಶೀ ( ರಾಷ್ಟ್ರೀಯ 
ಸ್ವಾವಲಂಬನೆ ) ಆಂದೋಲನದ ರೂವಾರಿ 
. ಹೀಗಾಗಿ ಅವರು ಅಂತರರಾಷ್ಟ್ರೀಯ 
ಸಹಕಾರವನ್ನು ಅಪೇಕ್ಷಿಸುವುದಿಲ್ಲ ಎನ್ನುವ 
ಅಪಪ್ರಚಾರ ವಿಪರೀತವಾಗಿ ಹಬ್ಬಿದೆ. ಇದು 
ನಿಜವಲ್ಲ . ಅವರು ಸ್ಥಳೀಯತೆ ಮತ್ತು 


ಜಾಗತಿಕತೆಯನ್ನು ಸಮತೋಲನ। 


Fy 
pA 
pi 
€ 


ಗಾಂಧಿ ಅತ್ಯಂತ 
ಜನತಂತ್ರವಾದಿಯಾಗಿದ್ದರು . ತಮ್ಮ 
ಮೂಲ ಬದ್ಧತೆಗಳ ಬಗ್ಗೆ ಅವರಿಗೆ ಅಚಲ 
ನಿಷ್ಠೆ ಇದ್ದಾಗಿಯೂ ಅವರು ಎಂದೂ ಕಟ್ಟಾ 
ಸಿದ್ದಾಂತಿಯಾಗಿರಲಿಲ್ಲ. ಹೊಸ 
ಸನ್ನಿವೇಶಗಳಿಂದ ಮತ್ತು ಇತರರ 
ದೃಷ್ಟಿಕೋನದಿಂದ ಕಲಿಯಲು ಅವರು 
ಸದಾ ಮುಕ್ತವಾಗಿರುತ್ತಿದ್ದರು . ಅವರ 
ವಿರೋಧಿಗಳೆನಿಸಿಕೊಂಡವರ ಬಗ್ಗೆಯೂ 


ಅವರಿಗೆ ಆಂತರ್ಯದಲ್ಲಿ ಗೌರವವಿರುತ್ತಿತ್ತು 


. ಯಾವುದೇ ದುರುದ್ದೇಶ ಅಥವಾ ಅಹಂ ಭಾರತದ ಪ್ರಥಮ ರಾಷ್ಟಪತಿ ಡಾ. 
ಇಟ್ಟುಕೊಳ್ಳದೆ ಅವರೊಡನೆ ಚರ್ಚೆ ಮತ್ತು. ಬಾಬು ರಾಜೇಂದ್ರ ಪ್ರಸಾದ್‌ ಟಸ್ಟ್‌ ನ 
ಸಂವಾದ ನಡೆಸುತ್ತಿದ್ದರು . ಜಗತ್ತಿನಾದ್ಯಂತ ಸಂಸ್ಥಾಪಕ ಅಧ್ಯಕ್ಷರಾದರು , ಪ್ರಧಾನಿ 
ಜನತಂತ್ರ ವ್ಯವಸ್ಥೆಯಲ್ಲಿ ಕೂಡಾ ಭಿನ್ನಮತ ಪಂಡಿತ್‌ ಜವಾಹರ್‌ ಲಾಲ್‌ ನೆಹರು ಮತ್ತು 
ಮತ್ತು ಆರೋಗ್ಯಕರ ಚರ್ಚೆಗಳ ಅವಕಾಶ ಧಾನಿ ಸರ್ದಾರ್‌ ವಲ್ಲಭ ಬಾಯ್‌ 


'ವ ಈ ಸಮಯದಲ್ಲಿ 
ಗಾಂಧಿವಾದದ ಪರಂಪರೆಯನ್ನು 
ಪುನರುಜ್ಜೀವನಗೊಳಿಸುವುದು 


ಪಟೇಲ್‌ ಇವರಿಬ್ಬರೂ ಉಪಾಧ್ಯಕ್ಷರಾದರು . 
ಮೌಲಾನಾ ಅಬ್ದುಲ್‌ ಕಲಾಂ ಅಜಾದ್‌ , 
ಪಂಡಿತ್‌ ಗೋವಿಂದ ವಲ್ಲಭ ಪಂಥ್‌ , 
ಆಚಾರ್ಯ ಕೃಪಲಾನಿ, ಜಗಜೀವನ್‌ 


ಲೆ ಹೇಳಿದ ಈ ಎಲ್ಲಾ ರಾಮ್‌ , ಜಿ ವಿ ಮಾವಲಂಕರ್‌ , ಜೆ 
ಚಿಂತನೆಗಳು ಮತ್ತು ಕಾಳಜಿಗಳು 21 ನೇ ಆರ್‌ ಡಿ ಟಾಟಾ ಮತ್ತು ಯಶೋಧರಾ 
ಶತಮಾನದಲ್ಲಿನ ಮಾನವೀಯತೆಯ ದಾಸಪ್ಪ ಹಾಗೂ 


ಸವಾಲುಗಳು ಮತ್ತು ಅಗತ್ಯಗಳನ್ನು 


(ಕ್ಷ 

1 
ge 

8 

(© 


ಪ್ರತಿಧ್ವನಿಸುತ್ತವೆ . ಆದ್ದರಿಂದ ಇವೆಲ್ಲವನ್ನೂ ಸದಸ್ಯರಾಗಿದ್ದರು 
ಶಗಳ ಗಾಂಧಿ ಸ್ಮಾರಕ 
 ಚಿ೦ತಕರನ್ನು ಸೇರಿಸಿ ಭಾರತದ ಎಲ್ಲ ರಾ 
ಚರ್ಚೆ ಮತ್ತು ಸಂವಾದ ನಡೆಸುವುದು ರಾಜ್ಯಗಳಲ್ಲಿನ ರಾಜ: 
ಅಗತ್ಯವಾಗಿದೆ. ಈ ಅಂತರ ರಾಷ್ಟ್ರೀಯ ಶಾಖೆಗಳಿವೆ. ಇವು 
ವಿಚಾರ ಸಂಕಿರಣವು ಈ ನಿಟ್ಟಿನಲ್ಲಿ ಜನತಂತ್ರಾತ್ಮಕವಾಗಿ 


ಪ್ರಯತ್ನಿಸಲಿದೆ , 

ಈ ವಿಚಾರ ಸಂಕಿರಣವು ಮಹಾತ್ಮ 
ಗಾಂಧೀಜಿಯವರ ಚಿಂತನೆಗಳು ಮತ್ತು 
ಆಚರಣೆಗಳನ್ನು ಕೇಂದ್ರೀಕರಿಸಿದ್ದರೂ ಭಿನ್ನ 


ನ _ ಕ್ಷ 
ವಿಚಾರಗಳು , ದೃಷ್ಟಿಕೋನಗಳು ಮತ್ತು ವೂಡೇ ಪಿ ಕೃಷ್ಣ ಅವರು ಕನ 
ಗಂಭೀರ ಚರ್ಚೆಗಳಿಗೆ ವಿಶಾಲ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾಗಿದ್ದಾರೆ. 


ವೇದಿಕೆಯನ್ನು ಕಲ್ಪಿಸಲಿದೆ. ಆ! 


೯ ಮತ್ತು 
ಇಯಕವಾಗಲಿದೆ ಎಂದು ನಾವು 
(ವೆ. 


ಇ: 


ಬಾಘು ಪೆಸಂಚ 


23 | ಜುಲೈ 2024 


International Seminar to commemorate 
75" Anniversary of the Central Gandhi Smarak Nidhi, New Delhi 


MAHATMA GANDHI FOR THE 21° CENTURY 
Building A Future of Peace, Justice, Fraternity 
and Sustainable Development 


WHY 
THIS 
SEMINAR? 


An attempt to 
understand 
contemporary 
global 
challenges in 
the light of 
Gandhian and 
other 
humanistic 
philosophies 
and actions 


Mahatma Gandhi was the greatest votary of peace, justice 
and universal brotherhood in the modern history of 
humankind. Although he was the preeminent leader of India's 
struggle for freedom from British colonial rule, he was truly a 
Vishwa Manav, a citizen of the world. He envisioned India's 
national liberation as an integral part of - indeed, as a catalyst 
for - the efforts to create a new and better world. 


He championed Truth (Satya) and Non-Violence (Ahimsa) as 
ethical principles of eternal and worldwide relevance. Among 
all the leaders of national liberation struggles in the last 
century, Gandhi stands apart for his unwavering commitment 
to the essential unity of humanity, transcending the barriers of 
nationality, race, religion, caste and class. 


Gandhi died - he fell to the bullets of a religious extremist - 
nearly eight decades ago. But his thoughts and ideals, like 
those of other saints and social reformers belonging to other 
countries and cultures, are immortal. 


At a time when India and the rest of the world are 
witnessing alarming levels of religious disharmony, he speaks 
to us in a voice that urges dialogue for mutual understanding, 
trust, respect and peaceful co-existence. At a time when the 
world is beset with steep inequalities both within and among 
nations, his concepts of Sarvodaya (Welfare of All) and 
Antyodaya (Welfare of the Last Man in Society) show us the 
path toward a more just and equitable world. 


Gandhi's categorical denunciation of nuclear and other 
weapons of mass destruction as “sins against humanity” 
imparts strength to the worldwide campaign for peace and 
disarmament. He was one of the pioneers of Sustainable 
Development. His famous exhortation -“Mother Earth has 
enough to satisfy everyone's need, but not everyone's greed” 
has become a mantra of the Green Movement globally. By 


24 | ಜುಲೈ 2024 


ಬಾಘು ಪೆಸಂಚ 


describing women as the 
embodiments of love, care 
and compassion, he 
prophesied that the future 
evolution of the human 
species would be led by 
Women. 

Gandhi conducted 
pathbreaking experiments in 
education, healthcare, 
nutrition, sanitation, village 
industries and other areas 
related to human welfare. 
Even though times have 
changed, the essence of 
these experiments holds 
important lessons for our 
world. There is a widespread 
misconception that he was 
opposed to modern science 
and technology. This is not 
true. He had profound faith, 
bordering on romance, in the 
power of scientific knowledge 
and technological 
advancements to solve the 
problems of humanity and 
aid the search for the truth 
behind the mysteries of the 
universe. “Everything can be 
turned into a science or a 
romance,” he said. His 
warning was directed at the 
unethical and exploitative 
use of science and 
technology. Since the 21st 
century is going to shaped by 
revolutionary technologies 
such as Artificial Intelligence 
(Al), Robotics, Genetics and 
others, there is surely a need 
to understand both their 
possibilities and perils. 


There is another 
widespread misconception 
about Gandhi - that, as an 
advocate of Swadeshi 
(national self-reliance), he 
disfavored international 
cooperation. This, too, is not 
true. He wanted a balance 
between localization and 
globalization. 
“Interdependence (among 
nations) is and ought to be as 
much the ideal of man as 
(national) self-sufficiency,” he 
said. 

Gandhi was a democrat to 
the core. While being firm in 
his basic convictions, he was 
never dogmatic, He was 
always open to learning from 
new situations and from 
others’ points of view. He had 
intrinsic respect for his 
opponents, and conducted 
debates and discussions with 
them in a manner completely 
free from malice and egotism. 
At a time when space for 
dissent and healthy debate is 
shrinking even in 
democracies around the 
world, this Gandhian tradition 
needs to be revived. 


It is obvious that all the 
above-mentioned thoughts 


ಬಾಘು ಪೆಸಂಚ 


and concerns resonate with 
the problems and needs of 
humanity in the 21st century. 
Therefore, we feel that there 
is a need to debate and 
discuss them by bringing 
together leading thought and 
action leaders from India and 
abroad. This is what the 
International Seminar will 
attempt to do. 


Although the Seminar 
focuses on Mahatma Gandhi's 
philosophy and practice, it 
will enlarge the scope of the 
debates by providing a 
platform for diverse, even 
critical, viewpoints. This, we 
believe, is essential for 
making the Seminar 
meaningful and fruitful for all. 


25 |ಜಲೈ 2024 


GANDHI arieft 
SMARAK ಟು 


hom ಕರ್ನಾಟಕ ಗಾಂಧಿ 
ಸಾರಕ ನಿಧಿ 
J ಪ ಭವನ , ಬೆಂಗಳೂರು 


ಸಂಸ್ಕರ ೆಗಾಗಿ ಟ್‌ ಹ್‌ ವಿಚಾರ is 


21ನೇ ಶತಮಾನಕ್ಕೆ ಮಹಾತ್ಮಗಾಂಧೀಜಿ 


ಭವಿಷ್ಯದ ಶಾಂತಿ, ನ್ಯಾಯ, ಸಹೋದರತ್ವಮತ್ತು ಸುಸ್ಥಿರ ಅಭಿವೃದ್ಧಿಯ ನಿರ್ಮಾಣಕ್ಕಾಗಿ 


ಈ 24-25, ಆಗಸ್ಟ್‌ 2024 © ಗಾಂಧಿ ಭವನ 
ಕುಮಾರಪಾರ್ಕ್‌ ಪೂರ್ವ ಬೆಂಗಳೂರು -560001 


ಪುಸ್ತಕ ಪರಿಚಯ 


ರಾಷ್ಟ್ರಪಿತ ಮಹಾತ್ಮಾ ಗಾಂಧಿಯವರ ಕುರಿತಾಗಿ ಅರವಿಂದ ಚೊಕ್ಕಾಡಿಯವರು 
ಬರೆದಿರುವ ಪುಸ್ತಕವನ್ನು ಓದಿ ಹಂಪಿ ಕನ್ನಡ ವಿ.ವಿ.ಯ ವಿಶ್ರಾಂತ ಕುಲಪತಿಯವರಾದ 
ಬಿ. ಎ. ವಿವೇಕ ರೈ ಅವರು ಬರೆದಿರುವ ಟಿಪ್ಪಣಿ : 


ನಿಮ್ಮ 'ಗಾಂಧಿ - ಮೌಲ್ಯಗಳ ನಡುವಿನ ನ ' ಪುಸ್ತಕವನ್ನು ಓದಿ ಮುಗಿಸಿದೆ 
- 79 ಬರಹಗಳಲ್ಲಿ ಗಾಂಧಿಯವರ ಒಳಹೊಕ್ಕು ಬಂದ ಶಾಂತತೆಯ 
ನುಭವವಾಯಿತು . ಗಾಂಧೀಜಿಯವರನ್ನು ಕುರಿತು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್‌ 
ಸಾಕಷ್ಟು ಪುಸ್ತಕಗಳನ್ನು ಓದಿದ್ದೆ ಕನ್ನಡದಲ್ಲಿ ಗಾಂಧಿ ಬಗ್ಗೆ ಬಂದ ಕವನಗಳ 
ತ 'ಗಾಂಧಿ ಕಥನ ' ದೊಂದಿಗೆ ನೀವು ಉಲ್ಲೇಖಿಸಿದ ಕೆಲವು ಪುಸ್ತಕಗಳನ್ನು 
ದ್ದೆ. ಅವೆಲ್ಲವೂ ಬಹಳ ಮಹತ್ವದವೇ 
ಆದರೆ ನಿಮ್ಮ ಕೃತಿ ಜನಸಾಮಾನ್ಯರಿಂದ ಹಿಡಿದು ಎಲ್ಲ ವರ್ಗದವರನ್ನು 


ಸರಳವಾಗಿ ನೇರವಾಗಿ ತಲುಪುವ ಆತ್ಮೀಯ ಬರವಣಿಗೆ , ಪ್ರತಿಯೊಂದು 


ಟ್‌ 


೯ 
0೯16 


ಶೀರ್ಷಿಕೆಯೇ ಆಕರ್ಷಕ ಮತ್ತು ಬರಹದ ಸಾರವಾಕ್ಕ . ಪ್ರತಿಯ 

ಗದಲ್ಲಿ ಗಾಂಧಿಯವರ ಬದುಕಿನ ನಿರ್ದಿಷ್ಟ ವೆ ನ್ನು 
ಟ್ಟು, ಬಳಿಕ ಅದರ ಮೂಲಕ ಗಾಂಧಿ ತತ್ವ ಅಂ: 
ಸರಳವಾಗಿ ಸಾರವತ್ತಾಗಿ ತಿಳಿಸಿದ್ದೀರಿ .ಬಳಿಕ ಇಂತಹ ಗಾಂ 
ಟಿಪ್ಪಣಿ ಬರೆದಿದ್ದೀರಿ , ಪ್ರಾಥಮಿಕ ಶಾಲೆ! 
ಡ್ಡವರ ವರೆಗೆ ಸಿದ್ಧಾಂತಗಳ ಭಾರವಿಲ್ಲದೆ , ಸಹಜ ಶೈಲಿಯ: 


a 


ಕೊ! 


ಲ್ಲಿನ ಬರಹಗಳು ನಿಜವಾದ ಗಾಂಧಿಮಾರ್ಗವನ್ನು ತೋರಿಸುತ್ತವೆ . 
ಪುಸ್ತಕದ ಶೀರ್ಷಿಕೆಗೆ ಅನ್ವರ್ಥವಾಗಿ ಇಲ್ಲಿನ ಬರಹಗಳಲ್ಲಿ ಮೌಲ್ಯಗಳು ಮೌನಗಳ 


ರಿದೀಪಗಳಾಗುತ್ತವೆ. ಗಾಂಧಿಯವರು ಮೌನಕ್ಕೆ 
ನ ಬರಹಗಳಲ್ಲಿ ನಿದರ್ಶನಗಳು ದೊರೆಯುತ್ತವೆ. (ಮೌನ 


ನ್ನು ಓದಿ ಉತ್ಸಾಹದಿಂದ ಬರೆಯಲು ಕಾರಣ -ನನ್ನ 
ಅವರು ( 1916-2001) ದಕ್ಷಿಣ ಕನ್ನಡ ಜಿಲ್ಲೆಯ 


ಭಾಗವಹಿಸಿ , ಗಾಂಧಿವಾದಿಯಾಗಿ , 
ತಮ್ಮ ಬದುಕಿನ ಕೊನೆಯ ವರೆಗೂ ಗಾಂಧಿ ತತ್ವಗಳನ್ನು ಎಲ್ಲರೀತಿಯಲ್ಲಿ 


ಗೊಂಡು ಬಂದವರು .ಶಿವರಾಮ ಕಾರಂತರ ಮಕ್ಕಳ ಕೂಟದ ಸದಸ್ಯರಾಗಿ 


ಸಾಹಿತ್ಯದ ಓದು ಬರವಣಿಗೆ ಮಾಡಿಕೊಂಡು ಬಂದವರು. ನಿಮ್ಮ ಈ ಗ್ರಂಥದ 
ಬಹುತೇಕ ಬರಹಗಳ ಮೌಲ್ಯಗಳನ್ನು ಅವರು ನಿಷ್ಟೆಯಿಂದ ಪಾಲಿಸಿಕೊಂ: 
ಬಂದದ್ದನ್ನು ು ಕಂಡಿದ್ದೇನೆ . 

ಅವರು ನಿರಂತರವಾಗಿ ಬೋಧಿಸುತ್ತಿದ್ದರು .ಅವರ ಬದುಕಿನ ಸಣ್ಣ 
ನಮಗೆ ಗಾಂಧಿಯನ್ನು ಅಗೋಚರವಾಗಿ ದರ್ಶಿಸಿದ್ದುವು. ನಿಮ್ಮ 
ಮೌಲ್ಯಚಿತ್ರಗಳು ಆ ನೆನಪುಗಳಿಗೆ ಜೀವ ಕೊಟ್ಟುವು. 


ನಿಮ್ಮ ಆಪ್ತ ಬರವಣಿಗೆಗಾಗಿ ಅಭಿನಂದನೆಗಳು. 
ಕೊಡುಗೆಗಾಗಿ ಕೃತಜ್ಞತೆಗಳು 
(ಪುಸ್ತಕಕ್ಕಾಗಿ ಸಂಪರ್ಕಿಸಿ : ರೂಪ ಪ್ರಕಾಶನ - 9342274331) 


ಬಾಪು ಪೆಸಂಚಿ 


27 | ಜುಲೈ 2024 


ರೀರೇಂದ್ರ ಕೆ ರಾ. 


ಮಸಾಲ್‌ ಗುದ್ದಿ 


ಅಕಾಲದಲ್ಲೊಂದು ಸಕಾಲಿಕ ಪುಸ್ತಕ . 


ಪ್ರತಿದಿನ ಟೆಲಿವಿಷನ್‌ ಚಾನೆಲ್‌ಗಳಲ್ಲಿ, ೩ 


ಎ ನಾರಾಯಣ ಮತ್ತು 
ಮನೋಜಕುಮಾರ್‌ ಗುದ್ದಿ ಅವರು 
ಅನುವಾದಿಸಿರುವ 

ಧೀರೇಂದ್ರ ಕೆ ರಾ ಅವರ 
'ಗಾಂಧೀಜಿಯ ಹಂತಕ' 

ಪುಸ್ತಕದ ಕುರಿತು 

ರಾಜಾರಾಂ ತಲ್ಲೂರು 

ಅವರ ಟಿಪ್ಪಣಿ... 


ನೀಡಲು 


ಹೊರಡುವಾಗ ಸ್ಪಲ್ಪ ಎಚ್ಚರ ಬೇಕಾಗುತ್ತದೆ. 2021ರಲ್ಲಿ ಪ್ರಕಟಗೊಂಡ “Gandhi's 


ಪುಸ್ತಕವನ್ನು ಎ.ನಾರಾಯಣ ಮತ್ತು ಮನೋಜಕುಮಾರ್‌ ಗುದ್ದಿ ಕನ್ನ 


ವಿಶೇಷವಾಗಿ, ಪ್ರತಿಗಾಮಿ ಯೋಜ 


ಅಕಾಲದಲ್ಲಿ ಇಂತಹ ಪುಸ್ತಕಗಳು ಸಡಿಲವಾಗಿದ್ದರೆ. ಉನ್ನಾ 


fd 
8 


ಸ] 
[el 
3 
[೨] 
fe) 
ಲ್ಪ 
> 


) 
ತ್ರಿ 


ಹಿಂದೂ ಮ ಪಾ 
ಇವೆ ಆಗೃಕರ 


28 | ಜುಲೈ 2024 


ಗಾಂಧೀಜಿಯ ಹಂತಕ ಪುಸ್ತಕದ ಬಗ್ಗೆ 
ಇನ್ನೊಂದು ಟಿಪ್ಪಣಿ .. 


ಸಿಂಹಾವಲೋಕನ ಕ್ರಮದಂತೆ 
ಪಣೆಗೊಳ್ಳುವ ಇದು ಪ್ರಾರಂಭದಲ್ಲಿ 
ಅಪರಾಧದ ನಿರ್ಧಾರವನ್ನು ಮಂಡಿಸಿ 
ಅಪಚಾರದ ನಿದರ್ಶನಗಳನ್ನು 
ಬಿಚ್ಚಿಡುತ್ತ ಹೋಗುತ್ತದೆ. ಮನುಷ್ಯಲೋಕ 
ಯಾವಾಗಲೂ ಒಳ್ಳೇತನವನ್ನು ಗ 
ಮಾಡಿಸಿದವರಿಗೆ; ಕೆಟ್ಟತನವನ್ನು 
ಮಾಡಿದವರಿಗೇ ಕಟ್ಟಿರುವುದು 
ಇತಿಹಾಸದ ಶಾಸನ ಮತ್ತು ಅದನ್ನು 
ಬರಿಸಿದ ಸಾಮ್ರಾಜ್ಯಗಳಲ್ಲಿ. ಸಿಗುತ್ತವೆ 
(ಉದಾಹರಣೆ ಅಗತ್ಯವಿಲ್ಲ ಅನಿಸುತ್ತದೆ) 
ಧೀರೇಂದ್ರ ಕೆ ರಾ ಅವರ ತಮ್ಮ 
ಸ್ತುಬದ್ಧ ಅಧ್ಯಯನದ ಮೂಲಕ ಭೂತ 
ವರ್ತಮಾನವನ್ನು ಕಟಕಟೆಯಲ್ಲಿ 
ನಿಲ್ಲಿಸುವಂತೆ ಮಾಡಿದ್ದಾರೆ. ಇಡೀ 
ಪುಸ್ತಕವು ಭೋಳೇತನದ ಭ್ರಮೆಗಳನ್ನು 
ವೈಯಕ್ತಿಕ ಹಿತಾಸಕ್ತಿ ಬಳಸಿಕೊಳ್ಳುವ 
ಕ್ರಮಗಳನ್ನು ವಿವರಿಸುತ್ತದೆ. ನನಗೆ ಹೆಚ್ಚು 
ಕಾಡಿದ್ದು ಮನೋರಮೆ ಮತ್ತು ಸೇವಂತಿ. 
(ಸೇವಂತಿ ಕೊನೆಗೆ ತನ್ನ ತಾಯಿಯ 
ವೇಶ್ಯಾವಾಟಿಕೆ ಮುಂದುವರಿಸಿದಳು. 
ಆದರೆ ಮನೋರಮೆ ಚರಿತ್ರೆಯಲ್ಲಿ 
ಏನಾದಳು? ಈಕೆಯ 
ಸಂಬಂಧಿಕಳೊಬ್ಬಳು ಆಡುವ ಮಾತು 
'ನಮ್ಮ ಪಾಲಿಗೆ. ಅವಳು ಒಬ್ಬ ಅಪರಾಧಿ 


ನಿರೂ: 


ue 
HR 
ಲ್‌ 
ಪಾದ 
ಜ್ಯ 
ರಟ ( 
ನ 
ಇ 
ಸ್ರ] 
ಬಂ 
ge 
8 
[ta 


ಹೆ 
ದ್ವ 


p 


ಮತ್ತು ಪಹ್ಹಾನಿಗೆ ಸಿಕ್ಕ ಪ್ರೊಫೆಸರ್‌. ಜೈನ್‌ನಂಥ ಗುರು ತಾವು 
ತಮ್ಮ ಶಿಷ್ಯಂದಿರಿಗೆ ಎಂಥಾ ಸಲಹೆಗಳನ್ನು ನೀಡಿದ್ದರು 
ಎನ್ನುವುದನ್ನು ಗುರುಶಿಷ್ಯಂದಿರ ವ್ಯಕ್ತಿತ್ವಗಳಲ್ಲಿ ಮೂರು ಜನರದ್ದು 
ಪ್ರತ್ಯಕ್ಷವಾಗಿ ಇನ್ನೊಬ್ಬರದು ಪರೋಕ್ಷವಾಗಿ ಈ ಕೃತಿ ಹೇಳುತ್ತದೆ. 
ಈ ಸಂದರ್ಭದಲ್ಲಿ ವಿಲ್ಲನ್‌ ಕಟೀಲ್‌ ಅವರ `ಆ ಸರ್ವಾಧಿಕಾರಿ' 
ಪದ್ಯದ ಸಾಲುಗಳು ತಕ್ಷಣ ಣಕ್ಕೆ ನೆ ನೆನಪಾದವು. ಒಂದೆರಡು 
ಸ್ಥಾಂಜಾಗಳನ್ನು ಇಲ್ಲಿ ಪ್ರಶ್ಥಾಪಿ ಪಿಸಲೇಬೇಕನಿಸುತ್ತದೆ. 

ಆ ಸರ್ವಾಧಿಕಾರಿ... 

ಅಧರ೯ಬರ್ಧ ಪ್ರೀತಿಯನ್ನಾದರೂ ಮಾಡಬೇಕಿತ್ತು. 

ಮಾತಿಗೆ ಮಾತು ಬೆಳದು ನೆತ್ತಿಗೇರಿದ ಸಿಟ್ಟು ಒಂದು 
ಮುತ್ತಿಗೆ ಇಳಿದುಹೋಗುವಾಗಲಾದರೂ.. ಆತನಿಗೆ 
ಅರಿವಾಗುತ್ತಿತ್ತು. ಎಲ್ಲವನ್ನೂ ಆಯುಧಗಳಿಂದ ಜಯಿಸಲಾಗದು. 

ಆ ಸರ್ವಾಧಿಕಾರಿ... 

ವೇಶ್ಯೆಯ ಸಂಗವನ್ನಾದರೂ ಮಾಡಜಬೆ! ಬೇಕಿತ್ತು. 
ಬಾಹುಗಳ ಬಂಧನದಲ್ಲಿ 
ಮಂಚವೇ 1. ಇ ರಾದರೂ..ಆತನಿಗೆ 
ಅರಿವಾಗುತ್ತಿತ್ತು ಸಿಂಹಾಸನದ ವೇಷಭೂಷಣ, ನಾಟಕೀಯತೆ. 
ದಕ್ಕಿಸಿಕೊಳ್ಳದ ಗೋಡ್ಲೆಯಂಥವರು ತ ತನ್ನ 
ಇದ್ದಾರೆ ಮತ್ತವರು ತನ್ನ ಬೆಂಬಲಕ್ಕೆ 
ಮ ದ್ವೇಷದ 'ಮೂಲಕವೇ ದೇಶಕಟ್ಟುವ ಬ ಭಮೆ ಒಳಗೆ 

ತೇಲಾಡಿದ. ಕುಣಿತನಕ ಬಂದವರ್‌ಯಾರೂ ಕುಣಿಕೆಗೆ 

ಕೊರಳೊಡ್ಡುವುದಿಲ್ಲವೆನ್ನುವುದು ಅವನಿಗೆ ಗೊತ್ತಾಗುವ ಮುಂಚೆ 


ಎಲ್ಲವೂ ಮುಗಿದಿತ್ತು. ಹುತಾತ್ಮನೆಂ ದು ಬಿಂಬಿ ಬಿಸಿಕೊಳ್ಳಲು 
ಹೋದನಾದರೂ ಆ ಮೂಲಕ ಗಾಂಧಿ ವರ್ಚ, ಸಿನಲ್ಲ 
ಹೆಚ್ಚುಗಾರಿಕೆ ಇತ್ತೆನ್ನುವುದು ಆತನ ಸೈಕಾಲಜಿ ಹೇಳುತ್ತಿತ್ತು. ನಮ್ಮ 
ಹಳ್ಳಿಗಳಲ್ಲಿ ಯಾವುದಾದರೂ ಘಟನೆ: ಸಂಭವಿಸಿ ಸಾವುಗಳಾದರೆ. 
ಸಾವಿನ ಸುತ್ತ ಇದ್ದವರು 'ನಿನ್ನೆ ನನ್ನ ಬಾಯಾಗ ಆಡಿಸಿತ್ತೇ 
ಯವ್ವಾ" ಎಂದು ಅಳುತ್ತಾರೆ. ಪುಸ್ತಕದ ಕೊನೆ ಕೊನೆಗೆ 
ಉಪವಾಸದಿಂದ ವಿಪರೀತ ಕೆಮ್ಮು ಅಂಟಿಸಿಕೊಂಡಿದ್ದ 
ಗಾಂಧೀಜಿ ತಾಳೆಬೆಲ್ಲ, ಲವಂಗದಿಂದ ತಯಾರಿಸಿದ ಔಷಧಿ 
lds: ಅದು ಖಾಲಿ ಆಗಿದ್ದಕ್ಕಾಗಿ ಮೊಮ್ಮಗಳಾದ 
'ಮನು' ಬೆಳಗಿನ ವಾಯುವಿಹಾರಕ್ಕೆ ಹೋಗುವುದನ್ನು ಬಿ ಬಿಟ್ಟು 
ತಯಾರಿಕೆಯಲ್ಲಿ ತೊಡಗಿದ್ದನ್ನು ನೋಡಿದ ಗಾಂಜಿ "ಯಾರಿಗೆ 
ಗೊತ್ತು ರಾತ್ರಿಯ ವೇಳೆಗೆ ಏನಾಗುತ್ತದೆ. ಎಂದು... ನಾನು 
ಜೀವಂತವಾಗಿ ಇರುತೇನಾ ಎಂಬುದು ಗೊತ್ತಿಲ್ಲ. ಒಂದು ವೇಳೆ 
ರಾತ್ರಿ ಹೊತ್ತಿಗೆ ಜೀವಂತವಾಗಿದ್ದರೆ ಆಗ ನೀನು ಔಷಧಿ 
ತಯಾರಿಸಬಹುದು'(ಪು.ಸ೦. 233) ಎಂದು ಅವರ ಬಾಯಲ್ಲಿ 
ತಮ್ಮ ಸಾವಿನ ಕುರಿತು ಆಡಿಸಿತ್ತು ಅನಿಸುತ್ತದೆ. ನಮ್ಮ ಮುತ್ತಾನ 
ಕೈಕಾಲು ನಿಂತಾಗ ಅವನನ್ನು ಜಳಕ ಮಾಡಿಸಿ ಎತ್ತಿ ತಂದು 
ಹೊರಸಿಗೆ ಮಲಗಿಸುತ್ತಿದ್ದ ನನಗೆ, ಮೊಮ್ಮಕ್ಕಳ ಜೊತೆಗಿನ 
ಗಾಂಧೀಜಿಯ ಆ ದಿನಗಳು ನನ್ನ ತುಂಬಾ ಭಾವುಕಗೊಳಿಸುತ್ತಿವೆ. 
"ದುರಾಸೆ ಇಲ್ಲದವರು ಧೈರ್ಯಶಾಲಿಯಾಗಿರುತ್ತಾರಂತೆ' 
ಗಾಂಧೀಜಿ ವಿಷಯದಲ್ಲಿ ಇದು ಸತ್ಯವೇ. ಪಹ್ವಾ 'ಗನ್‌ ಕಾಟನ್‌' 
ಸ್ಪೋಟಿಸಿದಾಗ ಆ ಶಬ್ದಕ್ಕೆ ಅಲ್ಲಿಯ "ಜನರು ಭ ಭೆಯಭಿ: ಭೀತರಾದಾಗ 
ಗಾಂಧೀಜಿ ಹೇಳುವ ಜಾತು 'ಏನೂ ಆಗದೇ ಇದ್ದುದಕ್ಕೇ 
ಇಷ್ಟೊಂದು ಗಾಬರಿಯಾದ ನೀವು ಒಂದು ವೇಳೆ 
ನಿಜವಾಗಿಯೂ ಆದರೆ ಏನು ಮಾಡುತ್ತಿದ್ದಿರಿ'(ಪು.ಸಂ.219) 
ಎನ್ನುವುದು ಅವರ ಗಟ್ಟಿತನವನ್ನೇ ಹೇಳುತ್ತದೆ. ಆದರೆ ಅವರನ್ನು 


ಕೊಲ್ಲಿಸುವ ಮತ್ತು ಕೊಲ್ಲುವ ಮನುಸಗಳ ಅಂಜುಬರಕಿತನವನ್ನು 


ಇಡೀ ಪುಸ್ತಕದಲ್ಲಿ ಅಲ್ಲಲ್ಲಿ ಸಾಕಷ್ಟು ಬರುತ್ತದೆ. ಗೋಡ್ಲೆಯಂಥವರಲ್ಲಿ 
ಸಮಾಜವನ್ನು ಬರೀ ನೋಡುವಿಕೆ ಮಾತ್ರ ಇತ್ತು. ಆದರೆ 
ಗಾಂಧೀಜಿಯಂಥವರಲ್ಲಿ ಕಾಣುವಿಕೆ ಇತ್ತು. ನೋಡುವಿಕೆಗೂ 
ಕಾಣುವಿಕೆಗೂ ಅಜಗಜಾಂತರ. ನೋಡುವಿಕೆಯಲ್ಲಿ ಅಂತರವಿರುತ್ತದೆ. 
ಕಾಣುವಿಕೆಯಲ್ಲಿ ಅಂತಃಕರಣವಿರುತ್ತದೆ. ಹಾಗಾಗಿಯೇ ಅಕ್ಕ 
'ಚಿಲಿಪಿಲಿಯಂದೋದುವ ಹಕ್ಕಿಗಳಿರಾ ನೀವು ಕಾಣಿರೆ ನೀವು 
ಕಾಣಿರೆ' ಎಂದು. ಬಸವಣ್ಣ 'ಕಂಡಾಗಳ್‌ ಅಶ್ರುಜಲಂಗಳ್‌ 
ಸುರಿಯದಿದ್ದಡೆ' ಎಂದು. "ಅಲ್ಲಮ "೬ 'ಹಿಂದಣದ ಹೆಜ್ಜೆ ನೋಡಿ 
ಕಂಡಲ್ಲದೆ' ಎಂದು ಹೇಳುತ್ತಾರೆ. ಗಾಂಧಿಯಲ್ಲಿ ಅಕ್ಕ. (ಅಲ್ಲಮ, 
ಬಸವಣ್ಣ ಎಲ್ಲರೂ ಇದ್ದರು. 

ಕನ್ನಡ ಸಾಹಿತ್ಯದಲ್ಲಿ ಇಳಿಹೊತ್ತಿನ ಸಾವುಗಳು ಆಗಾಗ ನನಗೆ 
ತುಂಬಾ ಡಿಸ್ಟರ್ಬ್‌ ಮಾಡುತ್ತಿರುತ್ತವೆ. ದುರ್‌ಯೋಧನನ 
ಇಳಿಹೊತ್ತಿನ ಸಾವಿನ ಕುರಿತು ರನ್ನ ಶ್ಲೇಷಲಂಕಾರದಲ್ಲಿ ಬಳಸುವ 
ಭಾವನಾತ್ಮಕ ಪರಿ... 

"ಕುರುಕುಲಾರ್ಕನುಮರ್ಕನ 'ನುಮಸ್ತಮೆ: ಮೆಯ್ದಿದರ್‌' ಎಂದು. 

ಕರ್ಣ ಸಾಯುವಾಗ: 

ಕುಮಾರವ್ಯಾಸ ಬಳಸುವ ಭಾವನಾತ್ಮಕ ಪ 


'ದ್ಯುಮಣಿ ಕರ್ಣದ್ಯುಮಣಿಸಹಿ: ತಸ್ತಮಿ; ಸೆ ಕಃ ನಿ ಕೌರವನ 
ಮುಖ ಕಮಲ ಬಾಡಿತು" ಇಲ್ಲಿ ಗಾಂಧಿಯ ಚ ಕೂಡ 
ಇಳಿಹೊತ್ತಿನಲ್ಲೇ ಆಗುವಂಥದ್ದು. ಈ ಸಾವಿಗೆ ಸಾಹಿತ್ಯದ 
ವಿದ್ಯಾರ್ಥಿಯಾದ ನಾನು ಏನು ಹೇಳುವುದು?) ಹೇ: ಗೆ 
ಹೇಳುವುದು??? 


- ಸಂಗನಗೌಡ ಹಿರೇಗೌಡ 


ಆಸಕ್ತರು ಪುಸ್ತಕ ಕೊಳ್ಳಲು ಕೆಳಗಿನ ಲಿಂಕ್‌ ಕ್ರಿಕ್ಕಿಸಬಹುದು... 
https://prajodaya.myinstamojo.com/product/5281 
832/-910d9 


ಬಾಪು ಪ್ರಸಂಚೆ 


29 | ಜುಲೈ 2024 


ಗಾಂಧಿ ಸ್ಮಾರಕ ನಿಧಿ ರಾಷ್ಟ್ರ ಮಟ್ಟದಲ್ಲಿ ಸ್ಥಾಪನೆಯಾಗಿ 75 ವರ್ಷಗಳು ತುಂಬಿವೆ . ಇದರ ಸಂಸ್ಕರಣೆಗಾಗಿ 
ಬೆಂಗಳೂರಿನಲ್ಲಿ ಆಗಸ್ಟ್‌ ತಿಂಗಳಿನಲ್ಲಿ ಏರ್ಪಡಿಸುತ್ತಿರುವ “ಗಾಂಧಿ ಸ್ಮಾರಕ ನಿಧಿ-75 - 21 ನೇ ಶತಮಾನಕ್ಕಾಗಿ ಮಹಾತ್ಮ 
ಗಾಂಧೀಜಿ” ಶೀರ್ಷಿಕೆಯ ಅಂತರ ರಾಷ್ಟ್ರೀಯ ವಿಚಾರ ಸಂಕಿರಣ ಉದ್ಭಾಟನೆಗಾಗಿ ಮಾನ್ಯ ಮುಖ್ಯ ಮಂತ್ರಿಗಳನ್ನು ಕರ್ನಾಟಕ 
ಗಾಂಧಿ ಸ್ಮಾರಕ ನಿಧಿಯ ಕಾರ್ಯಾಧ್ಯಕ್ಷರಾದ ಎನ್‌ ಆರ್‌ ವಿಶುಕುಮಾರ್‌ , ಗೌರವ ಕಾರ್ಯದರ್ಶಿ ಎಂ ಸಿ ನರೇಂದ್ರ, 
ಕಾರ್ಯಕ್ರಮಗಳ ನಿರ್ದೇಶಕರಾದ ಪ್ರೊ ಜಿ ಬಿ ಶಿವರಾಜ್‌ ಭೇಟಿ ಮಾಡಿ ಆಹ್ಹಾನಿಸಿದರು. 


ಅತ್ಯುತ್ತಮ ಸಾಮಾಜಿಕ ಸೇವೆಗಾಗಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಸಂಸ್ಥೆಗೆ 2924 ರ ನಾಡಪ್ರಭು ಕೆಂಪೇಗೌಡರ 


ಅಂತರ ರಾಷ್ಟ್ರೀಯ ಪ್ರಶಸ್ತಿ ಸಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರದಾನ ಮಾಡಿದ ಈ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ 
ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯ! ರಾದ ನಾಡೋಜ ವೂಡೇ ಪಿ ಕೃಷ್ಣ ಮತ್ತು ಕಾರ್ಯಾಧ್ಯಕ್ಷರಾದ 
ಎನ್‌ ಆರ್‌ ವಿಶುಕುಮಾರ್‌ ಪ್ರಶಸ್ತಿ ಸ್ವೀಕರಿಸಿದರು. 


30 | ಜಲೈ 2024 ಬಾಘು ಪೆಸಂಚ 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಮಾಜಿ ಸದಸ್ಯರಾದ ಡಾ. ಬಿ ಆರ್‌ ಮಮತಾ, ಐ ಎ ಎಸ್‌ ಅವರು ಜೂನ್‌ 30 ರಂದು 
ಸರ್ಕಾರೀ ಸೇವೆಯಿಂದ ನಿವೃತ್ತರಾದರು . ಗಾಂಧಿ ಬಳಗ ಮತ್ತು ವಾರ್ತಾ ಬಳಗದ ಪರವಾಗಿ ಅವರಿಗೆ ಗಾಂಧಿ ಭವನದಲ್ಲಿ 
ಅಭಿನಂದನೆ ಸಲ್ಲಿಸಲಾಯಿತು. ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ನಾಡೋಜ ವೂಡೇ ಪಿ ಕೃಷ್ಣ, ನಿವೃತ್ತ ಹೆಚ್ಚುವರಿ ಪ್ರಧಾನ 
ಕಾರ್ಯದರ್ಶಿ ಎಂ ಆರ್‌ ಶ್ರೀನಿವಾಸ ಮೂರ್ತಿ, ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಎಂ ಕೆ ಶಂಕರಲಿಂಗೇಗೌಡ, ಗಾಂಧಿ ಸ್ಮಾರಕ 
ನಿಧಿಯ ಕಾರ್ಯಾಧ್ಯಕ್ಷ ಎನ್‌ ಆರ್‌ ವಿಶುಕುಮಾರ್‌, ಗೌರವ ಕಾರ್ಯದರ್ಶಿ ಎಂ ಸಿ ನರೇಂದ್ರ ಮತ್ತು ಸದಸ್ಯರಾದ 
ಎಚ್‌ ಬಿ ದಿನೇಶ್‌, ಪ್ರೊ ಜಿ ಬಿ ಶಿವರಾಜ್‌, ಹಿರಿಯ ಪತ್ರಕರ್ತೆ ನಾಹಿದ್‌ ಅತಾವುಲ್ಲಾ ವೇದಿಕೆಯಲ್ಲಿದ್ದರು . 


ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಗಾಂಧಿ ಸ್ಮಾರಕ ನಿಧಿ, ರಾಜ್ಯ ಎನ್‌ ಎಸ್‌ ಎಸ್‌ ಕೋಶ , ಯುವಜನ ಸೇವಾ ಮತ್ತು 
ಕ್ರೀಡಾ ಇಲಾಖೆ , ಪ್ರಾಂತೀಯ ಎನ್‌ ಎಸ್‌ ಎಸ್‌ ನಿರ್ದೇಶನಾಲಯ , ಕೇಂದ್ರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಗಳ 
ಸಹಯೋಗದಲ್ಲಿ ನಡೆದ ಐದು ದಿನಗಳ ಅಂತರ ರಾಜ್ಯ ರಾಷ್ಟೀಯ ಸೇವಾ ಯೋಜನೆ ಶಿಬಿರವನ್ನು ಬೆಂಗಳೂರು ನಗರ 
ವಿಶ್ವವಿದ್ಯಾಲಯದ ಉಪಕುಲಪತಿ ಲಿಂಗರಾಜ ಗಾಂಧಿ ಉದ್ಭಾಟಿಸಿದರು . ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾದ ನಾಡೋಜ 
ವೂಡೇ ಪಿ ಕೃಷ್ಣ, ಕಾರ್ಯಾಧ್ಯಕ್ಷರಾದ ಎನ್‌ ಆರ್‌ ವಿಶುಕುಮಾರ್‌ , ಕಾರ್ಯಕ್ರಮ ನಿರ್ದೇಶಕರಾದ ಪ್ರೊ ಜಿ ಬಿ ಶಿವರಾಜ್‌, 
ರಾಜ್ಯ ಎನ್‌ ಎಸ್‌ ಎಸ್‌ ಅಧಿಕಾರಿ ಪ್ರತಾಪ್‌ ಲಿಂಗಯ್ಯ ,ಪ್ರಾಂತೀಯ ಎನ್‌ ಎಸ್‌ ಎಸ್‌ ನಿರ್ದೇಶಕರಾದ ಡಿ ಕಾರ್ತಿಕೇಯನ್‌ 
ಬೆಂಗಳೂರು ನಗರ ವಿಶ್ವ ವಿದ್ಯಾಲಯದ ಕಾರ್ಯಕ್ರಮ ಅಧಿಕಾರಿ ಗೋವಿಂದೇ ಗೌಡ ಇವರು ವೇದಿಕೆಯಲ್ಲಿದ್ದರು. 


ಬಾಘೆ ಪ್ರಷ೦ಚೆ 31 ಜುಲೈ 2024 


ಡ ಪ್ರತಿಷ್ಠಾನ 
ಭಾರತೀ ಹಡ ಟ್ರಸ್ಟ್‌(ರಿ.) ] 


೧ 


ಮಂಡ್ಯದ ಹಿರಿಯ ರಾಜಕೀಯ ಚೇತನ ದಿವಂಗತ ಜಿ ಮಾದೇಗೌಡರ ಹೆಸರಿನಲ್ಲಿ ಸಾಮಾಜಿಕ ಸೇವೆಗಾಗಿ ನೀಡುವ ಪ್ರಶಸ್ತಿ ಸ್ತಿಯನ್ನು 
ಗದಗದ ಹಿರಿಯ ಸಹಕಾರಿ ದುರೀಣ ಡಿ ಆರ್‌ ಪಾಟೀಲ್‌ ಅವರಿಗೆ ನೀಡಿ ಗೌರವಿಸಲಾಯಿತು . ಚಿತ್ರದಲ್ಲಿ ಗಾಂಧಿ ಸ್ಮಾರಕ ನಿಧಿ. 
ಅಧ್ಯಕ್ಷ ಡಾ ವೂಡೇ ಪಿ ಕೃಷ್ಣ, ಸದಸ್ಯರಾದ ಎಸ್‌ ಜಿ ಸಿದ್ಧರಾಮಯ್ಯ, ವಿಧಾನಪರಿಷತ್‌ ಸದಸ್ಯ ಮಧು ಮಾದೇಗೌಡ ರಾಜ್ಯ 


ಹಣಕಾಸು ಆಯೋಗದ ಅಧ್ಯಕ್ಷ ಸಿ ಸಿ ನಾರಾಯಣ ಸ್ಥಾಮಿ, ಜಿ. ಮ ಮಾದೇಗೌಡ ಪ್ರತಿಷ್ಠಾನದ ಕಾರ್ಯದರ್ಶಿ ನಂಜೇಗೌಡ ಇದ್ದಾರೆ. 4 


ಬೆಳಗಾವಿಯ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ಕೆ ಎಲ್‌ ಇ ಇ ವಿಶ್ವವಿದ್ಯಾಲಯದ ಎನ್‌ ಎ 


ಸ್‌ ಎಸ್‌ ಅಧಿಕಾರಿಗಳು ಮತ್ತು 
ವಿದ್ಯಾರ್ಥಿಗಳಿಗೆ ಪುನಶ್ನೇ ತರ ಶಿಬಿರ ಏರ್ಪಡಿಸಲಾಗಿತ್ತು. ಗಾಂಧಿ ಸ್‌ ಸ್ಮಾರಕ ನಿಧಿಯ ಕಾರ್ಯಕ್ರಮಗಳ ನಿರ್ದೇಶಕರಾದ ಪ್ರೈ 


ಬಿ ಶಿವರಾಜ್‌, ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ವೂಡೇ ಪಿ ಕೃಷ್ಣ, ರಾಣಿ ಚನ್ನಮ್ಮ ವಿಶ್ವಃ 
ತ್ಯಾಗರಾಜ್‌ ಎನ್‌ ಎಸ್‌ ಎಸ್‌ ರಾಜ್ಯ ಅಧಿಕಾರಿ ಪ್ರತಾಪ್‌ ಲಿಂಗಯ್ಯ 'ನೇದಿಕೆಯಲ್ಲಿದ್ದರು. 


ವಿದ್ಯಾ ಲಯದ ಉಪಕುಲಪತಿ 


32 ಜುಲೈ 2024 


ಬಾಘೆ ಪ್ರಷ೦ಂಚೆ 


ಪಾಸಾಗಿ 
1 ಜೆ 9 
WR 


ಸು ಯಾ ಕಾಗವಾಡ de 
ದ ರ 


ಹೊಡ ಲಷ ol Ca ಊಟಿ \ ures MM 
N ದ್‌ 


ವಿಜಯಪುರದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ 


26 .06.2024 ರಂದು ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ದಿನದ ಶಿಬಿರ ಏರ್ಪಡಿಸಲಾಗಿತ್ತು. 


ಅಂಗವಾಗಿ ಪರಿಸರ ತಜ್ಞನಾಗೇಶ್‌ ಹೆಗಡೆ ಅವರು 19.06.2024 
ರಂದು ಗಾಂಧಿ ಭವನದಲ್ಲಿ. “ಗಾಂಧಿ ಮತ್ತು 
ಅಧ್ಯಕ್ಷತೆ ವಹಿಸಿದ್ದರು .ಚಿತ್ರದಲ್ಲಿ ಗಾಂಧಿ ಸ್ಮಾರಕ ನಿ| 


ದಸ್ಯರಾದ ಪ್ರೊ ಜೀವನ್‌ ಕುಮಾರ್‌, ಲೀಲಾ ವಾಸುದೇವ್‌, 


ಕುಮಾರ್‌, ನಾಗೇಶ್‌ ಹೆಗಡೆ ಇದ್ದಾರೆ. 


ತ್ತಿ ನಿಧಿ 
'ರಿಸರ' ವಿಷಯದ ಉಪನ್ಯಾಸ ನೀಡಿದರು. ಶ್ರೀಮತಿ ಮೆಲಿನಿ ಪಿ ಕುಮಾರ್‌ 
ಧಿ ಸಃ 
ಪಿ 


ಬಾಘೆ ಪ್ರಸಂಚ 33 |ಜುಲೈ 2024 


ತಿಪಟೂರಿನ ಗುರುಕುಲಾನಂದ ಆಶ್ರಮದಲ್ಲಿ ಜುಲೈ 8 ರಂದು ಏರ್ಪಡಿಸಿದ್ದ ಎಂ ಎಸ್‌ ಸಂದೀಪ್‌ ದತ್ತಿ ನಿಧಿ ಕಾರ್ಯಕ್ರಮದಲ್ಲಿ ಗಾಂಧಿ 
ಸ್ಮಾರಕ ನಿಧಿಯ ಕಾರ್ಯಕ್ರಮಗಳ ನಿರ್ದೇಶಕ ಪ್ರೊ ಜಿ ಬಿ ಶಿವರಾಜ್‌, ಕಾರ್ಯದರ್ಶಿ ಎಂ ಸಿ ನರೇಂದ್ರ, ಕಾರ್ಯಾಧ್ಯಕ್ಷ 
ಎನ್‌ ಆರ್‌ ವಿಶುಕುಮಾರ್‌, ನಿವೃತ್ತ ಹಿರಿಯ ಐ ಎ ಎಸ್‌ ಅಧಿಕಾರಿ ಎಂ ಕೆ ಶಂಕರಲಿಂಗೇಗೌಡ, ಗುರುಕುಲಾನಂದ ಆಶ್ರಮದ 
ಪೀಠಾಧ್ಯಕ್ಷರಾದ ಶ್ರೀ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ, ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ವೂಡೇ ಪಿ ಕೃಷ್ಣ, 
ಬೆಂಗಳೂರಿನ ಭವತಾರಿಣಿ ಆಶ್ರಮದ ಮಾತೆ ವಿವೇಕಮಯಿ ಭಾಗವಹಿಸಿದ್ದರು . 


ಕೊಪ್ಪಳ ಜಿಲ್ಲೆಯ ಇರಕಲಗಡ ಸರ್ಕಾರೀ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಆಶ್ರಯದಲ್ಲಿ ಗಾಂಧೀ 
ವಿಚಾರಗಳ ಮೂಲಕ ಯುವಸಬಲೀಕರಣ ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು. 


34 | ಜುಲೈ 2024 ಬಾಘು ಪ್ರಷ೦ಚೆ 


Karnataka Gandhi Smaraka Nidhi 
Gandhi Bhavana, Kumara Park East 
Bengaluru -560001 


https://gandhibhavan.in 


GANDHI 
BHAVAN 
DIGITAL 
ARCHIVE ಲಗ್‌ 


https://archive.org/details/GandhiBhavan 


TO PROPAGATE GANDHIAN IDEOLOGY, 
WE TAKE A STEP TOWARDS A DIGITAL APPROACH. 


[1515] 
[11 


KARNATAKA GANDHI SAMARAKA NIDHI PUBLICATION 
ALL OUR BOOKS ARE NOW FREELY AVAILABLE 


ಣಿ 


GANDHI SANCHAYA 


https://gandhi.sanchaya.net 


BAPU PRAPANCHA |” 


GANDHI BHAVAN MAGAZINE ಗ 
IS NOW AVAILABLE AS AN EBOOK (JiBooks 


ಬಾಪು ಪ್ರಪಂಚ (ಕನ್ನಡ-ಇಂಗ್ಲೀಷ್‌) ಮಾಸ ಪತ್ರಿಕೆ 


RNI No. KARBIL/2019/77950 Regd No.KA/BGGPO/2589/2023-25 
Published on 151 of every month and Posted on 20th of every month at Patrikachi igalore-560 026 


Published by : Secretary, Kamataka Gandhi Smal 
Printed at: Printast 


